ಶ್ರೀ ಜಯಚಾಮರಾಜೇಂದ್ರ ಗ್ರಂಘರತ್ಸಮಾಲಾ 


ಸಂಖ್ಯಾ ೪ 


ಪಂಚೋಪನಿಷದಃ 
(ದೇವೀಪರವಾದ ಐದು ಉಪನಿಷತ್ತುಗಳು) 


ಸರಸ್ವತೀರಹಸ್ಯ, ಸೌಭಾಗ್ಯಲಕ್ಷ್ಮೀ, ಸಾವಿತ್ರಿ 
ದೇನ ಗಾಯತ್ರೀ 


ಕನ್ನಡ ಅರ್ಥಾನುನಾದ ವಿವರಣೆಗಳೊಡನೆ. 


"ಅನುವಾದಕ 
ಎಡತೊಕೆ ಚಂದ್ರಶೇಖರಶಾಸ್ತ್ರೀ 


ಮುದ್ರಣಸ್ಥಾನ 
ಶ್ರೀನಿವಾಸ್‌ ಎಲೆಕ್ಟ್ರಿಕ್‌ ಪ್ರೆಸ್‌, ಮೈಸೂರು. 


. ಚಿತ್ರಭಾನು ಸಂ. ಆಶ್ವಯುಜ ಶುಕ್ಲ. 
ಪ್ರಥಮಾ 
142 


ಮುನ್ನುಡಿ 


ಶ್ರೀ ಗಣೇಶಶಾರದಾಗುರುಭ್ಯೋನಮಃ 


ತತ್ತ್ವಗಳನ್ನು ತಿಳಿಯಬಯಸುವುದು ಮಾನವನ ಹುಟ್ಟುಗುಣವಾಗಿಡೆ, 
ಆದುದರಿಂಧಲೇ ಜಿಜ್ಞಾಸುವೂ ಉಪಾಸಕನೂ ಹೀಗೆ ಆಶಿಸುತ್ತಿರುತ್ತಾರೆ. 


“ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ 
ಗಮಯ, ಅಸತೋ ಮಾ ಸದ್ದಮಯ ” 


ಎಂದರೆ, ಅಜ್ಞಾನವೆಂಬ ಕತ್ತಲೆಯಿಂದ ನನ್ನನ್ನು ತಿಳಿವಳಿಕೆಯ, ಅಪರೋ 
ಕ್ಲಾನುಭವದ, ಬೆಳಕಿಗೆ ತಲಪಿಸು. ಬದಲಾಯಿಸುತ್ತಾ ನಾಶವಾಗುವ ಸ್ಥಿತಿಯಿಂದ 
ಮರಣವಿಕಾರಗಳಿಲ್ಲದೆ ಶಾಶ್ವತವಾದ ಸ್ಥಿತಿಗೆ ನನ್ನನ್ನು ಪಡೆಯಿಸು,. ಪರಿಣಾಮ 
ಗಳನ್ನು ಪಡೆಯುತ್ತಾ ನಿತ್ಯವಲ್ಲದಿರುವ ಅವಸ್ಥೆಯಿಂದ ನನ್ನನ್ನು ಎಲ್ಲಕ್ಕೂ ಕಾರಣ 
ವಾದ, ಅಧಿಷ್ಠಾನವಾದ, ತ್ರಿಕಾಲಾಬಾಧ್ಯವಾದ, ಸದ್ರೂಸವಾದ ತತ್ವಕ್ಕೆ ನಡೆಯಿಸು 
ಎಂದು ಚಿತ್ರ ಕಾಶಸ್ವರೂಪನಾದ ಪರಮಾತ್ಮನನ್ನು ಪ್ರಾರ್ಥಿಸುತ್ತಿರುತ್ತಾರೆ, 


ಭಾರತಾರ್ಯರ ಸಾಹಿತ್ಯವೃಕ್ಷದಲ್ಲಿ ಉಪನಿಷತ್ತುಗಳು ಉತ್ತಮವಾದ ಪುಷ್ಪ 
ಗಳಂತೆಯೂ, ಶ್ರೇಷ್ಠವಾದ ಫೆಲಗಳಂತೆಯೂ ಇವೆ. ಇವುಗಳಲ್ಲಿ ಈಶ, ಕೇನ, 
ಛಾಂದೋಗ್ಯ, ಬೃಹೆದಾರಣ್ಯಕ ಮುಂತಾದ ಉಪನಿಷತ್ತುಗಳು ವೇದಾಂತತತ್ವಗಳನ್ನು 
ಸೂಕ್ಷ್ಮವಾಗಿ ವಿಮರ್ಶಿಸಿ ವಿಸ್ತಾರವಾಗಿ ವಿವರಿಸುತ್ತಿವೆ. ಇವುಗಳಿಗೆ ಅನೇಕ 
ಮಹನೀಯರಾದ ಆಚಾರ್ಯರು ಭಾಷ್ಯಗಳನ್ನೂ ವ್ಯಾಖ್ಯಾನಗಳನ್ನೂ ಬರೆದಿರುತ್ತಾರೆ. 
ಆದುದರಿಂದ ಅವು ಜನರಿಗೆ ಹೆಚ್ಚು ಪರಿಚಿತವಾಗಿವೆ. ಇವಲ್ಲದೆ ಇನ್ನೂ ಅನೇಕ 
ಉಪನಿಷತ್ತುಗಳಿದ್ದರೂ ಇವಕ್ಕೆ ಭಾಷ್ಯ ವ್ಯಾಖ್ಯಾನಗಳಿಲ್ಲದೆ ಅವುಗಳಷ್ಟು ಪ್ರಚಾರಕ್ಕೆ 
ಬರದೆ ಇವೆ. ಆದರೂ ಇವುಗಳಲ್ಲೂ ಮೇಲಾದ ಉಪದೇಶಗಳೂ, ಉಪಾಸನೆಯ 
ಉತ್ತಮವಾದ ರೀತಿನೀತಿಗಳೂ ವಿವರಿಸಲ್ಪಟ್ಟಿವೆ. ಇವುಗಳ ಪರಿಚಯ ವ್ಯಾಸಂಗ 
ಗಳಿಂದಲೂ ಜಿಜ್ಞಾಸುಗಳಿಗೂ ಉಪಾಸಕರಿಗೂ ತುಂಬ ಪ್ರಯೋಜನವಾಗುತ್ತದೆ. 


ಈಗ ಮುದ್ರಿತವಾಗಿರುವ ಐದು ಉಪನಿಷತ್ತುಗಳು ಸರ್ವಚೈತನ್ಯರೂಸಳೂ, 


ಆದಿವಿದ್ಯಾರೂಸಳೂ, ಪರಾಶಕ್ತಿ ಸ್ವರೂಸಳೂ ಆಗಿರುವ ದೇವಿಯ ಸ್ವರೂಪವನ್ನು 


11 

ವಿವರಿಸುತ್ತವೆ, ಇವುಗಳಲ್ಲಿ ಸರಸ್ವತೀ ರಹೆಸ್ಯೋಸನಿಷತ್ತೂ, ಸೌಭಾಗ್ಯಲಕ್ಷ್ಮ್ಯುನ 
ನಿಷತ್ತೂ, ಖಗ್ಗೇದಕ್ಕೆ ಸಂಬಂಧಿಸಿವೆ. ಸಾವಿತ್ರ್ಯುಪನಿಷತ್ತು ಸಾಮವೇದಕ್ಕೂ, 
ದೇವ್ಯುಪನಿಷತ್ತು ಅಥರ್ವಣನೇದಕ್ಕೂ ಸೇರಿದುವಾಗಿವೆ. ಗಾಯತ್ರೀಮಂತ್ರವು 
ವೇದತ್ರಯಸಾರವಾಗಿದೆ. ಎಂದು ಹೇಳಿರುವುದರಿಂದ, ಗಾಯತ್ರ್ಯ್ಯುಪನಿಷತ್ತನ್ನು 
ಮೂರು ವೇದಗಳಿಗೂ ಸಂಬಂಧಿಸಿದೆ ಎನ್ನಬಹುದು, ಅಲ್ಲದೆ "ಪರೋರಜಸಿ 
ಸಾವದೋಂ ಎಂಬುದು ಗಾಯತ್ರೀಮಂತ್ರದ ನಾಲ್ಕನೆಯ ಪಾದವೆಂದೂ, ಅದು 
ಅಥರ್ವಣವೇದಕ್ಕೆ ಸೇರಿದುದೆಂದೂ ಹೇಳಿರುವುದನ್ನು ಗಮನಿಸಿದರೆ ಈ ಉಪ 
ನಿಷತ್ತನ್ನು ನಾಲ್ಕು ವೇದಗಳಿಗೂ ಸಂಬಂಧಿಸಿದುದೆಂದು ಭಾವಿಸಲು ಅಡ್ಡಿ ಇಲ್ಲವು. 


ಸಂಸ್ಕೃತಭಾಷೆಯಲ್ಲಿರುವ ಈ ಉಪನಿಷತ್ತುಗಳ ಅರ್ಥದ ತಿಳಿವಳಿಕೆಯೂ, 
ಉಪಾಸನೆಯ ರೀತಿಗಳ ಪರಿಚಯವೂ ಕನ್ನಡಿಗರಿಗೂ ದೊರೆಯಲೆಂದು, ಪ್ರಜಾ 
ವತ್ಸಲರೂ ಧಾರ್ಮಿಕರೂ ಆಗಿರುವ ನಮ್ಮನ್ನಾಳುವ ಮಹಾಸ್ವಾಮಿಯವರಾದ 
ಶ್ರೀ ಜಯಚಾಮರಾಜೇಂದ್ರ ಒಡೆಯರ್‌ ಬಹದ್ದೂರ್‌ ಮಹಾಪ್ರಭುಗಳನರ 
ಆಜ್ಞೆಯನ್ನ ನುಸರಿಸ್ಕಿ ಈ ಉಪನಿಷತ್ತುಗಳನ್ನು ಕನ್ನಡ ಅರ್ಥಾನುವಾದ ವಿವರಣೆ 
ಗಳೊಡನೆ ಪ್ರಕಟಿಸಲಾಗಿದೆ. 


ಎಡತೊರೆ ಚಂದ್ರಶೇಖರಶಾಸ್ತ್ರೀ. 


ll ಠೀ8॥ 


ವಾಲಾ 


ಯಗ್ವೇದೀಯ ಸರಸ್ವತೀರಹಸ್ಕೋಪನಿಷತ್‌॥ 


॥ ಶ್ರೀರಸ್ತು ॥ 


॥ ಶ್ರೀ ಗಣೇಶಶಾರದಾಗುರುಭ್ಯೋನಮಃ ॥ 


॥ ಯಗ್ವೇದೀಯ ಸರಸ್ವತೀರಹಸ್ಕೋಸನಿಸತ್‌ ॥ 


ಖುಕ್‌, ಯಜುಸ್ಕ್‌ ಸಾರ್ಮ, ಅಥರ್ವನ್‌ ಎಂಬ ನಾಲ್ಕು ವೇದಗಳಿಗೂ 
ಅನೇಕ ಉಪನಿಷತ್ತುಗಳಿವೆ. ಅವುಗಳಲ್ಲಿ ಈ ಉಪನಿಷತ್ತು ಖಯಗ್ವೇದಕ್ಕೆ ಸಂಬಂಧಿ 
ಸಿದುದು, ಇದರಲ್ಲಿ ಸರಸ್ವತೀ ದೇವತೆಯ ತತ್ತ್ವವನ್ನು ತಿಳಿಸಿದೆ, ಕ್ಲ್‌ಪ್ತ್ರವಾದೆ 
ವರ್ಣಸಂಖ್ಯೆ, ಪ್ರಮಾಣಗಳಿಂದ ಕೂಡಿರುವ ವಾಕ್ಯಕ್ಕೆ ಛಂದಸ್‌ ಎಂದು ಸಂಜ್ಞೆ 
ಇದೆ. ಛಂದೋಬದ್ಧವಾದ ವೇದಮಂತ್ರಕ್ಕೆ ಖಕ್‌ ಎಂದು ಹೆಸರು. ಸದ್ಗುರುವಿನ 
ಸಮಿಾಪದಲ್ಲಿ ಏಕಾಂತವಾಗಿ ವಿನಯದೊಡನೆ ಕುಳಿತುಕೊಂಡು ಶಿಷ್ಯನು ರಹಸ್ಯ 
ತತ್ತ್ವ (ಈ ಪ್ರಸಂಚ, ಜೀವರು, ದೇವರು ಇವುಗಳ ಸಂಬಂಧ) ಗಳನ್ನು ಕೇಳಿ 
ತಿಳಿದುಕೊಳ್ಳುತ್ತಿರುವ ಸ್ಥಿತಿಗೆ ಮತ್ತು ಆಗ ಮಾಡುವ ಉಸದೇಶಗಳಿಗೆ ಉಪನಿಷತ್‌ 
ಎಂದು ವ್ಯವಹಾರವಿದೆ. ಹಾಗೆಯೇ ಅಂತಹ ಉಸದೇಶಗಳನ್ನು ತಿಳಿಯಿಸುವ 
ಗ್ರಂಥಗಳನ್ನೂ ಉಪನಿಷತ್‌ ಎಂದು ಕರೆಯುತ್ತಾರೆ. 


ಜ್ಞಾನಕ್ಕೆ ಅಭಿಮಾನಿ ದೇವತೆಯೂ, ಜ್ಞಾನಪ್ರದಳೂ ಆದ ಮತ್ತು ಚಿಚ್ಛಕ್ತಿ 
ಸ್ವರೂಪಳೂ ಆಗಿರುವ ದೇವಿಗೆ ಸರಸ್ವತೀ ಎಂದು ಅಭಿಧಾನವಿದೆ. ಅಲ್ಲದೆ ಈ ಜೀನಿ 
ಯನ್ನು ಸರಸ್ವತೀ ಎಂಬ ಹೆಸರಿನ ನದಿಗೂ ಅಭಿಮಾನಿದೇವತೆ ಎಂದೂ ವರ್ಣಿಸಿದೆ. 
ಇದರಲ್ಲೂ ಒಂದು ಔಚಿತ್ಯವನ್ನು ಕಾಣಬಹುದು. ನೀರು ಸ್ಥೂಲವಾದ ಹೊರಗಿನ 
ಕೊಳೆಯನ್ನು ತೊಳೆದು ಶುದ್ಧಿ ಮಾಡುವಂತೆ, ಉಪನಿಷತ್ತು ಸೂಕ್ಷ್ಮವೂ, ಅನಾದಿಯೂ 
ಆದ ಒಳಗಿನ ಅಜ್ಞಾನವೆಂಬ ಕೊಳೆಯನ್ನು ತೊಳೆದು ಮನಸ್ಸನ್ನು ನಿರ್ಮಲವನ್ನಾಗಿ 
ಮಾಡಿ ತತ್ತ್ವಜ್ಞಾನವು ಸ್ಫುರಿಸುವಂತೆ ಮಾಡುತ್ತದೆ, 

ಶಾಂತಿಮಂತ್ರವು. 


ಓಂ ವಾಜ್ಮ ಮನಸಿ ಪ್ರತಿಷ್ಠಿತಾ | ಮನೋ ಮೇ ನಾಚಿಪ್ರತಿಸ್ಕಿತಂ | 


ನನ್ನ ಮಾತು ನನ್ನ ಮನಸ್ಸಿನಲ್ಲಿ ನೆಲಸಿರಲಿ. ನನ್ನ ಮನಸ್ಸು ನನ್ನ 
ಮಾತಿನಲ್ಲಿ ನೆಲಸಿರಲಿ, ಎಂದರೆ ಪರತತ್ತ್ವಜ್ಞಾನವನ್ನುಂಟುಮಾಡುವ ಈ 
ಉಪನಿಷದ್ದ )ಂಥದ ಪಾರಾಯಣದಲ್ಲಿ ತೊಡಗಿರುವ, ನನ್ನ ವಾಕ್ಕು ಮನಸ್ಸಿನಲ್ಲಿ 


೪ ಹುಗ್ವೇದೀಯ ಸರಸ್ವತೀ ರಹಸ್ಕೋ ಪನಿಷತ್‌ 


ನೆಲಸಿರಲಿ. ಏಕೆಂದರೆ ಜನರ ಮನಸ್ಸಿನಲ್ಲಿ ಯಾವ ಶಬ್ದವನ್ನು ಹೇಳಲು ಇಚ್ಛೆ 
ಇರುತ್ತದೆಯೋ, ಅದನ್ನೇ ಸಾಮಾನ್ಯವಾಗಿ ಹೇಳುವುದೂ ಕಂಡುಬರುತ್ತಿದೆ. ಹಾಗೆಯೇ 
ನನ್ನ ಮನಸ್ಸೂ ಆ ಮಾತಿನಲ್ಲಿ ನೆಲಸಿರಲಿ, ಏಕೆಂದರೆ ಜ್ಞಾನವನ್ನು ಯಾವ 
ಮಾತು ತಿಳಿಸಬಲ್ಲುದೋ ಅದನ್ನೇ ಹೇಳಬೇಕೆಂದು ಇಚ್ಛೆಯೂ ಇರುತ್ತದೆ. ಹೀಗೆ 
ಪರಸ್ಪರವಾಗಿ ಸಹಕರಿಸುವ ಮನಸ್ಸು ಮತ್ತು ವಾಕ್ಳುಗಳಿಂದಲೇ ತತ್ತ್ಯಾರ್ಥವನ್ನು 
ಸಮಗ್ರವಾಗಿಯೂ ವಿಶದವಾಗಿಯೂ ತಿಳಿಯಲಾಗುವುದು. ಆದುದರಿಂದ ಇವೆರಡರ 
ಸಹಕಾರದಿಂದ ತತ್ತ್ವ್ವಾರ್ಥವನ್ನು ನಾನು ತಿಳಿಯುವಂತಾಗಲಿ ಎಂದು ಭಾವವು. 


ಆನಿರಾವೀರ್ಮ ಏಧಿ | ವೇದಸ್ಯಮ ಆಣೀೇಸ್ಥಃ | ಶ್ರುತಂ 
ಮೇ ಮಾ ಪ್ರಹಾಸೀಃ। ಅನೇನಾನಾಧೀತೇನ ಅಹೋರಾತ್ರಾನ್‌ 
ಸಂದಧಾಮಿ ॥ 


ಆನಿಃ ಎಂದರೆ ಪ್ರಕಾಶಸ್ವಭಾವವುಳ್ಳೆ ಜ್ಞಾನಸ್ವರೂನವಾದ ಆತ್ಮ ಚೈತನ್ಯವು. 
ಅದು ನನ್ನ ಹೃದಯದಲ್ಲಿ ಸ್ಟುರಿಸುವಂತಾಗಲಿ. ಓ ಆತ್ಮವೇ ನಿನ್ನ ನಿಜಸ್ವರೂಪವನ್ನು 
ನನಗೆ ಗೋಚರವಾಗುವಂತೆ ಮಾಡು, ಎಂದರೆ ಅವಿದ್ಯೆಯ ಮುಸುಕನ್ನು ತೆಗೆದುಹಾಕಿ 
ಪ್ರಕಟವಾಗು, ಶ್ಚ ವಾಜ್ಮ ಸ್ಪುಗಳೇ, ನನಗೆ ತತ್ತ್ವಜ್ಞಾ ನವನ್ನು ಉಂಟುಮಾಡಬಲ್ಲ 
ಉಪನಿಷದ್ವಾಕ್ಯದಿಂದ ಈ ವೇದದ ತತ್ತ್ವಾರ್ಥವನ್ನು ನನಗೆ ಸ್ಫುರಿಸುವಂತೆ ಮಾಡ 
ಬಲ್ಲವರಾಗಿರಿ. ನಾನು ಕೇಳಿರುವ ಶಬ್ದಾರ್ಥಗಳು ನನ್ನನ್ನು ಬಿಟ್ಟು ಆಗಲದಿರಲಿ. 
ಈ ತಿಳಿವಳಿಕೆಯು ನಡೆವಳಿಕೆಯನ್ನು ಮೇಲ್ಪಡಿಸುತ್ತಿರಲಿ. ಈ ಅಧ್ಯಯನದೊಡನೆ 
ನಾನು ಹಗಲು ರಾತ್ರಿಗಳನ್ನು ಕೂಡಿಸಿರುತ್ತೀನೆ, ಎಂದರೆ ನಾನು ಯಾವಾಗಲೂ ಎಡೆ 
ಬಿಡದೆ, ಹಗಲಿನಲ್ಲೂ ರಾತ್ರಿಯಲ್ಲೂ ಒಂದು ಕ್ಷಣವನ್ನೂ ಬೇರೆ ಕೆಲಸವನ್ನು ಮಾಡು 
ವುದರಲ್ಲಿ ವ್ಯರ್ಥವಾಗಿ ಕಳೆಯದೆ, ಈ ಅಧ್ಯಯನ ಅರ್ಥಧ್ಯಾನಗಳಲ್ಲೇ ಆಸಕ್ತವಾ 
ಗಿರುವಂತೆ ಮಾಡಿರುತ್ತೇನೆ. 


ಖತಂ ವದಿಷ್ಯಾಮಿ | ಸತ್ಯಂ ವದಿಷ್ಯಾಮಿ | ತನ್ಮಾ 
ಮನತು! ತದ್ವಕ್ತಾರಮವತು | ಅವತು ಮಾಂ! ಅವತು 
ವಕ್ತಾರಂ ಅವತು ವಕ್ತಾರಂ 


| ಓಂ ಶಾಂತಿಶ್ಶಾಂತಿಶ್ಶಾಂತಿಃ || 


ಪರಮಾರ್ಥತತ್ತ್ವವನ್ನು ಮನಸ್ಸಿನಿಂದ ವಿಚಾರಿಸಿ ತಿಳಿದು ಮಾತಿನಿಂದ 
ಹೇಳುತ್ತಿರುತ್ತೇನೆ. ಖತಂ ಎಂದರೆ ಮಾನಸಿಕವಾದ ಸತ್ಯವು. ಸತ್ಯಂ ಎಂದರೆ 
ವಾಚಿಕವಾದ ಸತ್ಯವು. ನಾನು ಮನಸ್ಸಿನಲ್ಲೂ ಮಾತಿನಲ್ಲೂ ಸತ್ಯವನ್ನೇ ಹೇಳು 


ತ್ತೇನೆ. ಆ ಪಾರಮಾರ್ಥಿಕ ಸತ್ಯವಾದ ಬ್ರಹ್ಮತತ್ತ್ವವು ನನ್ನನ್ನು ಸಮ್ಯಕ್‌ 


ಹಗ್ವೇದೀಯ ಸರಸ್ವತೀರಹಸ್ಕೋಪನಿಷತ್‌ ೫ 


ಜ್ಞಾನವನ್ನು ಉಂಟುಮಾಡೋಣದರಿಂದ ಕಾಪಾಡಲಿ. ಹಾಗೆಯೇ ನನ್ನ ಗುರುವನ್ನೂ 
ತತ್ತ್ವವನ್ನು ನನಗೆ ಬೋಧಿಸುವಷ್ಟು ಸಾಮರ್ಥ್ಯವುಳ್ಳ ವನ್ನಾಗಿ ಮಾಡಿ 
ಕಾಪಾಡಲಿ. ಈ ಪ್ರಕಾರವಾಗಿ ಸಾಧನಕಾಲದಲ್ಲಿ ಹೇಗೋ ಹಾಗೆ ಫಲಕಾಲದಲ್ಲೂ 
ಎಂದರೆ ಅಧ್ಯಯನ ಉಪದೇಶಗಳು ಮುಗಿದ ಮೇಲೂ ಶಿಷ್ಯನನ್ನು ಅವನ ಅಜ್ಞಾನ 
ವನ್ನು ಹೋಗಲಾಡಿಸಿ ಕಾಪಾಡಲಿ. ಗುರುವನ್ನು ತಿಳುವಳಿಕೆಯ ನಂದಾದೀಪವನ್ನು 
ನಂದದಂತೆ ಉಜ್ವಲವಾಗಿ ಕಾಪಾಡಿ ಮುಂದಕ್ಕೆ ಶಿಸ್ಮನ ಮೂಲಕ ಸಾಗಿಸುವಂತಾ 
ದುದರಿಂದ ಉಂಟಾಗುವ ಸಂತೋಷವನ್ನು ಕೊಟ್ಟು ಕಾಪಾಡಲಿ. ಈ ಅಭಿಪ್ರಾ 
ಯೆದ ಪ್ರಾಮುಖ್ಯವನ್ನು ಸೂಚಿಸುವುದಕ್ಟೋಸ್ಕರ " ಅವತು ಮಾಂ, ಅವತು 
ವಕ್ತಾರಂ? ಎಂದು ಎರಡನೆಯ ಆವೃತ್ತಿಯೂ ಹೇಳಿದೆ. ಕಡೆಯಲ್ಲಿ ಅವತು 
ವಕ್ತಾರಂ ಎಂದು ಎರಡುಸಲ ಹೇಳಿರುವುದು ಈ ಉಪನಿಷತ್ತಿನ ಶಾಂತಿಮಂತ್ರವು 
ಮುಗಿದುದನ್ನು ತಿಳಿಸುತ್ತದೆ, 


ಉಪನಿಷತ್‌. 


ಓಂ ಯಷಯೋ ಹ ವೈ ಭಗವಂತಮಾಶ್ಚಲಾಯನಂ 
ಸಂಪೂಜ್ಯ ಪಪ್ರಚ್ಛುಃ ॥ 


ಖಷಿಗಳು ಹಡು ಣೈಶ್ಚರ್ಯ ರೃಶಾಲಿಯಾದ ಅಶ್ವಲಾಯನ ಮಹರ್ಷಿಯನ್ನು 
ಪೂಜಿಸಿ, ಗೌರವಿಸಿ ಪ್ರಶ್ನೆ ನರು. 


ಕೇನೋಷಾಯೇನ ತತ್‌ಜ್ಞಾನಂ ತತ್ಸದಾರ್ಥಾವಭಾಸಕಂ! 
ಯದುಪಾಸನಯಾ ತತ್ತ್ವಂ ಜಾನಾಸಿ ಭಗವನ್‌ ವದ || 


ಓ ಮಹಾಮಹಿಮನಾದ ಮಹರ್ಹಿಯೇ, ಆ ಸತ್ಯವಾದ ಪರಮಾರ್ಥತತ್ತ್ವ 
ವನ್ನು ತಿಳಿಸುವ ಜ್ಞಾನವು ಯಾವ ಸಾಧನದಿಂದ ಉಂಟಾಗುತ್ತದೆ? ಯಾವ ಉಪಾ 
ಸನೆಯಿಂದ ನೀನು ಆ ನಿತ್ಯ ವಸ್ತುವಿನ ತತ್ತ್ವ ಸ್ವರೂಪವನ್ನು ತಿಳಿದಿರುವನಾದೆ? 
ಅದನ್ನು ನಮಗೆ ತಿಳಿಸ 


ಸರಸ್ಪತೀದಶಶ್ಲೋಕ್ಯಾ ಸಯಚಾ ಬೀಜಮಿಶ್ರಯಾ | 
ಸ್ತುತ್ಹಾ ಜಪ್ತ್ಯಾ ಪರಾಂ ಸಿದ್ದಿ ಿಮಲಭನ್‌ 'ಮುನಿಪುಂಗಮಾಃ॥ 
ಶ್ರೀ ಸರಸ್ವತೀದೇವಿಯ ತತ್ತ ಎನನ್ನು ತಿಳಿಸುವ ಖುಜ್ಮಂತ್ರಗಳಿಂದ ಕೂಡಿರುವ 
ಬೀಜ ಶಕ್ತಿ ಕೀಲಕಗಳಿಂದ ಕಂಡಿಕೆ ಹತ್ತು ಶ್ಲೋಕಗಳುಳ್ಳ, ಈ 
ಉಪನಿಷದ್ದ ಅಂಥವನ್ನು ಖುಹಿಗಳಲ್ಲಿ ಉತ್ತಮರಾದವರು ಸ್ತೋತ್ರಮಾಡಿ ಜಪಮಾಡಿ 
ಉತ್ತಮವಾದ ಫಲಸಿದ್ಧಿಯನ್ನು ಪಡೆದರು ಎಂದು ಅಶ್ವಲಾಯನನು ಹೇಳಿದನು. 


೬ ಯಗ್ವೇದೀಯ ಸರಸ್ವತೀರಹಸ್ಕ್ಯೋ ಪನಿಷತ್‌ 
ಯಷಯ ಊಚುಃ 


ಕಥಂ ಸಾರಸ್ವತಸ್ರಾಪ್ತಿಃ ಕೇನ ಧ್ಯಾನೇನ ಸುವ್ರತ | 
ಮಹಾಸರಸ್ವತೀ ಯೇನ ತುಷ್ಟಾ ಭಗವತೀ ವಡ ॥ 


ಖಯಷಿಗಳು ಕೇಳಿದರು-- ನೀತಿನಿಯಮಗಳನ್ನು ಚನ್ನಾಗಿ ಪಾಲಿಸುವ ಅಶ್ವಲಾ 
ಯನ ಮಹರ್ಹಿಯೇ, ಸರಸ್ವತೀದೇನಿಯ ತತ್ತ್ವಜ್ಞಾನದ ಲಾಭವು ಯಾವ ಧ್ಯಾನ 
ಉಪಾಸನೆಯಿಂದ ಹೇಗೆ ಉಂಟಾಗುತ್ತದೆ? ಯಾವ ಜಪ ಧ್ಯಾನದಿಂದ ಆ ಸರಸ್ವತೀ 
ದೇನಿಯು ಸಂತುಷ್ಟಳಾಗುತ್ತಾಳೆ? ಅದನ್ನು ದಯನಿಟ್ಟು ನಮಗೆ ತಿಳಿಯಹೇಳು. 


ಸಹೋನಾಚಾಶ್ಚಲಾಯನಃ | ಅಸ್ಯ ಶ್ರೀ ಸರಸ್ವತೀದಶ 
ಶ್ಲೋಕೀಮಹಾಮಂತ್ರಸ್ಯ ಅಹಮಾಶ್ಚಲಾಯನಯಮಸಿ | 
ಅನಷ್ಟುಪ್‌ಛಂದಃ | ಶ್ರೀ ವಾಗೀಶ್ವರೀ ದೇವತಾ! ಯ 
ದ್ವಾಗಿತಿ ಬೀಜಂ | ದೇವೀಂ ವಾಚಮಿತಿ ಶಕ್ತಿಃ | ಪ್ರಣೋ 
ದೇವೀತಿ ಕೀಲಕಂ | ವಿನಿಯೋಗಸ್ತತ್ಸಿ ಘೀತ್ಯರ್ಥೇ 1 ಶ್ರದ್ಧಾ 
ಮೇಧಾ ಪ್ರಜ್ಞಾ ಧಾರಣಾ ವಾಗ್ಗೇವತಾ ಮಹಾಸರಸ್ವತೀತ್ಯೇ 
ಶೈರಂಗನ್ಯಾಸಃ ॥ 


ಆ ಅಶ್ವಲಾಯನ ಮಹರ್ಷಿಯು ಹೇಳಿದನು. ಈ ಸರಸ್ಪತೀದೇನಿಯ ದಶ 
ಶ್ಲೋಕೀ ಎಂದು ಪ್ರಸಿದ್ಧವಾಗಿರುವ ಶ್ರೇಷ್ಠವಾದ ಮಂತ್ರಕ್ಕೆ ಅಶ್ವಲಾಯನನೆಂಬ 
ಹೆಸರುಳ್ಳ ನಾನೇ ಖುಹಿಯು, ಎಂದರೆ, ಮೊದಲು ಮನಗಂಡು ಪ್ರಚಾರಕ್ಕೆ ತಂದ 
ವನು. ಈ ಮಂತ್ರವು ಅನುಷ್ಟುಪ್‌ ಛಂದಸ್ಸಿನಲ್ಲಿ ಎಂದರೆ ಎಂಟು ಅಕ್ಷರಗಳುಳ್ಳ 
ನಾಲ್ಕು ಸಾದಗಳುಳ್ಳದ್ದಾಗಿ ಇದೆ. ಈ ಮಂತ್ರದಿಂದ ಉಪಾಸನೆ ಮಾಡಬೇಕಾದ 
ದೇವತೆಯು ಸರಸ್ವತೀದೇವಿಯು. ಆ ದೇವಿಯು ಎಲ್ಲ ವಾಜ್ಮಯಕ್ಕೂ ಅಭಿಮಾಕಿ 
ದೇವತೆಯಾದ ಪ್ರಭುವಾಗಿದಾಳೆ. "ಯದ್ವಾಗ್ವದಂತೀ' ಎಂದು ಪ್ರಾರಂಭವಾಗಿರುವ 
ಮಂತ್ರನೇ ಈ ದಶಶ್ಲೋಕೀ ಮಂತ್ರಕ್ಕೆ ಬೀಜವಾಗಿದೆ. "ದೇವೀಂ ವಾಚಂ? 
ಎಂದು ಮೊದಲಾಗಿರುವ ಮಂತ್ರವೇ ಇದಕ್ಕೆ ಶಕ್ತಿಯಾಗಿದೆ. * ಪ್ರಣೋದೇನೀ? 
ಎಂಬ ಖುಜ್ಮಂತ್ರವೇ ಇದಕ್ಕೆ ಕೀಲಕವಾಗಿದೆ, ಎಂದು ಧ್ಯಾನಿಸಬೇಕು. ಅ ಮಹಾ 
ಸರಸ್ವತೀದೇನಿಯ ಸಂತೋಷಾನುಗ್ರಹಗಳನ್ನು ಪಡೆಯುವುದಕ್ಕೋಸ್ಟರ ಈ ದಶ 
ಶ್ಲೋಕೀ ಮಂತ್ರವನ್ನು ವಿನಿಯೋಗಿಸಬೇಕು. ಶ್ರದ್ಧಾ, ಮೇಧಾ, ಪ್ರಜ್ಞಾ, ಧಾರಣಾ, 
ವಾಗ್ದೇವತ್ಕಾ ಮಹಾಸರಸ್ವತೀ ಎಂಬ ನಾಮಗಳಿಂದ ಕರನ್ಯಾಸ ಅಂಗನ್ಯಾಸಗಳನ್ನು 
ಮಾಡಬೇಕು. 


ಯಗ್ವೇದೀ ಯ ಸರಸ್ವತೀ ರಹಸ್ಕೋ ಪನಿಷತ್‌ ಪ 


ನೀಹಾರಹಾರಘನಸಾರಸುಧಾಕರಾಭಾಂ 
ಕಲ್ಯಾಣದಾಂ ಕನಕಚಂಪಕದಾಮಭೂಷಾಂ | 
ಉತ್ತುಂಗಪೀನಕುಚಕುಂ ಭಮನೋಹರಾಂಗೀಂ 
ನಾಣೀಂ ನಮಾಮಿ ಮನಸಾ ವಚಸಾಂ ವಿಭೂತ್ಯೈ ॥ 


ಆಮೇಲೆ ಉಪಾಸ್ಯದೇವತೆಯ ಧ್ಯಾನವನ್ನು ಹೀಗೆ ಮಾಡಬೇಕು, ಮಂಜು, 
ಹೂಮಾಲೆ, ಸಚ್ಚಕರ್ಪೂರ, ಅಮೃತಕಿರಣವುಳ್ಳೆ ಚಂದ್ರೆ ಇವರಿಗೆ ಸಮಾನವಾದ 
ಕಾಂತಿಯುಳ್ಳ, ಮಂಗಳಗಳನ್ನು ಅನುಗ್ರಹಿಸುವ, ಸುವರ್ಣಮಯವಾದ ಸೆಂಹಿಗೆ 
ಹೂವುಗಳ ಮಾಲಿಕೆಯಿಂದ ಅಲಂಕರಿಸಿಕೊಂಡಿರುವ, ಎತ್ತರವಾಗಿ ತುಂಬಿಕೊಂಡು 
ದುಂಡಗಿರುವ ಸ್ತನಗಳಿಂದ ಮನೋಹರವಾದ ಅವಯವಗಳುಳ್ಳ, ಅಖಿಲವಾಗ್ರೂಪ 
ಳಾದ ಸರಸ್ವತೀದೇವಿಯನ್ನು ಒಳ್ಳೆಯಮಾತುಗಳ ಸಂಪತ್ತಿ ಗೋಸ್ಕರ, ಉತ್ತಮವಾದ 
ಭಾಷಾಶೈಲಿಯನ್ನು ಮತ್ತು ಜ್ಞಾನವನ್ನು ಪಡೆಯುವುದಕ್ಕಾಗಿ ಏಕಾಗ್ರಮನಸ್ಸಿನಿಂದ 
ಭಕ್ತಿಯೊಡನೆ ನಮಸ್ಕರಿಸುತ್ತೇನೆ. 


ಓಂ ಪ್ರಣೋ ದೇನೀತ್ಯಸ್ಯ ಮಂತ್ರಸ್ಯ, ಭರದ್ವಾಜಯಸಿಃ | 
ಗಾಯಶ್ರೀಛಂದಃ | ಶ್ರೀ ಸರಸ್ಪತೀ ದೇವತಾ | ಪ್ರಜನೇನ 
ಬೀಜ ಶಕ್ತಿಕೀಲಕಂ |! ಇಷ್ಟಾರ್ಥೇ ವಿನಿಯೋಗಃ ॥ 
ಮಂತ್ರೇಣ ನ್ಯಾಸಃ ॥ 


ಓಂ ಪ್ರಣೋಡೇನೀ ಎಂದು ಪ್ರಾರಂಭವಾಗಿರುವ ಮಂತ್ರಕ್ಕೆ ಭರದ್ವಾಜನು 
ಖಸಿಯು. ಛಂದಸ್ಸು ಗಾಯತ್ರೀಲಕ್ಷಣವುಳ್ಳುಬು, ಉಪಾಸ್ಯಜೀವತೆಯು ಸರಸ್ವತೀ 
ದೇವಿಯು. ಪ್ರಣವವನ್ನೇ ಇದರ ಬೀಜ ಶಕ್ತಿ ಕೇಲಕಗಳನ್ನಾ ಗಿ ಉಪಯೋಗಿಸಬೇಕು, 
ಇಷ್ಟಾರ್ಥವನ್ನು ಪಡೆಯಲು ಇದನ್ನು ಉಸಯೋಗಿಸಬಹುದು.ಈ ಮಂತ್ರದಿಂದಲೇ 
ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಬೇಕು 


ಯಾ ನೇದಾಂತಾರ್ಥತತ್ತೈೃಕಸ್ಟರೂಪಾ ಪರಮಾರ್ಥತಃ | 
ನಾಮರೂಪಾತ್ಮನಾ ವ್ಯಕ್ತಾ ಸಾ ಮಾಂ ಪಾತು ಸರಸ್ವತೀ॥ 


ಧ್ಯಾನಶ್ಲೋಕಮಂತ್ರದ ಅರ್ಥವು--ಯಾನ ಸರಸ್ವತೀದೇವಿಯು ನಾಲ್ಕು 
ವೇದಗಳ ಕಡೆಯಭಾಗವಾದ ಉಪನಿಷತ್ತುಗಳಲ್ಲಿ ವಿವರಿಸಿರುವ ಪಾರಮಾರ್ಥಿಕವಾದ 
ಸತ್ಯದ ದೃಷ್ಟಿಯಿಂದ ಅವ್ಯಕ್ತವಾಗಿರುವ ಸರತತ್ತ್ವವೇ ಮುಖ್ಯ ಸ್ವರೂಪವಾಗಿ 
ಉಳ್ಳವಳೋ, ಯಾರು ಈ ಪ್ರಸಂಚದಲ್ಲಿ ಕಾಣಬರುತ್ತಿರುವ ನಾಮ-ಹೆಸರು, ಮತ್ತು 
ರೂಪ-ಆಕಾರ, ಇವುಗಳ ರೂಪಗಳಲ್ಲಿ ವ್ಯಕ್ತವಾಗಿ ಮನಸ್ಸು ಮತ್ತು ಇಂದ್ರಿಯಗಳಿಗೆ 
ಗೋಚರಳಾಗಿದಾಳೋ, ಅಂಥ ಸರಸ್ವತೀದೇವಿಯು ನನ್ನನ್ನು ಕಾಪಾಡಲಿ, 


ಪ್‌ ಯಗ್ವೇದೀಯ ಸರಸ್ವತೀ ರಹಸ್ಕೋ ಪನಿಷತ್‌ 


ಓಂ ಪ್ರಣೋ ದೇವೀ ಸರಸ್ವತೀ ವಾಜೇಭಿರ್ವಾಜಿನೀನತೀ ! 
ಧೀನಾಮವಿತ್ರ್ಯವತು ॥೧॥ 


ಧ್ಯಾನಮಂತ್ರದ ಅರ್ಥವು-- ಓಂ ಎಂಬ ವರ್ಣಮಂತ್ರದಿಂದ ಉಪಾಸ್ಕ 
ಳಾಗಿರುವ, ದೇವೀಣಸ್ವಪ್ರಕಾಶಸ್ವರೂಪಳಾಗಿರುವ ಸರಸ್ವತಿಯು, ವಾಜೇಭಿಃ-ಕರ್ಮ 
ಗಳಲ್ಲಿ ಸಮರ್ಪಿಸಿದ ಹವಿಸ್ಸುಗಳಿಂದ್ಕ ಸಂತುಷ್ಟಳಾಗಿ, ವಾಜಿನೀವತೀವಕರ್ಮವನ್ನು 
ಆಚರಿಸಿದವರಿಗೂ ಉಪಾಸಕರಿಗೂ ಅನುಗ್ರ ಹಿಸಬೇಕಾಗಿರುವ ಇಷ್ಟಾರ್ಥಗಳಿಂದ 
ಕೂಡಿದವಳಾಗಿ, ನಮ್ಮ ಬುದ್ಧಿಗಳನ್ನು ಒಳ್ಳೆಯ ವಿಷಯಗಳಲ್ಲಿಯೇ ಪ್ರವರ್ತಿಸುವಂತೆ 
ಮಾಡುವುದರಿಂದ ಕಾಪಾಡುವವಳಾಗಿ ನಮ್ಮನ್ನು ರಕ್ಸಿಸಲಿ, “ ಚಿದಾನಂದಮಯಿಾಂ 
ವಾಣೀಂ ವಂದೇ ಚಂದ್ರಕಲಾಧರಾಂ | ನೈರ್ಮಲ್ಯತಾರತಮೈೇನ ಬಿಂಬಿತಾಂ ಚಿತ್ತ 
ಭಿತ್ತಿಷು” ಎಂದು ಸರಸ್ವತಿಯ ರೂಪವನ್ನು ವರ್ಣಿಸಿದೆ. 


ಆನೋ ದಿವ ಇತಿ ಮಂತ್ರಸ್ಯ ಅತ್ರಿ ಜುಷಿಃ | ಶ್ರಿಷ್ಟುಸ್‌ಛಂದಃ | 
ಸರಸ್ವತೀ ದೇವತಾ | ಶ್ರೀಮಿತಿ ಬೀಜಶಕ್ತಿಕೀಲಕಂ | 
ಇಷ್ಟಾರ್ಥ ವಿನಿಯೋಗಃ ॥ ಮಂತ್ರೇಣ ನ್ಯಾಸಃ ॥ 


ಆನೋ ದಿವಃ ಎಂದು ಪ್ರಾರಂಭವಾಗಿರುವ ಮಂತ್ರಕ್ಕೆ ಅತ್ರಿಯೇ ಖುಹಿಯು. 
ಈ ಮಂತ್ರದ ಛಂದಸ್ಸು ತ್ರಿಷ್ಟುಪ್‌ಛಂದಸ್ಸಿನ ಲಕ್ಷಣ ಉಳ್ಳುದು. ಎಂದರೆ 
ಹನ್ನೊಂದು ಅಕ್ಷರಗಳುಳ್ಳ ನಾಲ್ಕು ಪಾದಗಳಿಂದ ಕೂಡಿದೆ. ಉಪಾಸ್ಯ ದೇವತೆಯು 
ಸರಸ್ವತಿಯು, ಹ್ರೀಂಕಾರವೆಂಬ ಮಂತ್ರವರ್ಣವೇ ಇದರ ಬೀಜ ಶಕ್ತಿ ಕೇಲಕಗಳೆಂದು 
ಭಾವಿಸಿ ಧ್ಯಾನಿಸಬೇಕು. ಇಷ್ಟಾರ್ಥವನ್ನು ಪಡೆಯಲು ಇದನ್ನು ಉಪಯೋಗಿಸ 
ಬಹುದು. ಈ ಮಂತ್ರದ ಭಾಗಗಳಿಂದಲೇ ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಿ 
ಕೊಂಡು ಜಪಿಸಬೇಕು. 


ಯಾ ಸಾಂಗೋಪಾಂಗವೇದೇಷು ಚತುರ್ಷೇಕೈನ ಗೀಯತೇ | 


ಅದ್ಹೈತಾ ಬ್ರಹ್ಮಣಶೃಕ್ತಿಸ್ಸಾ ಮಾಂ ಪಾತು ಸರಸ್ವತೀ ॥ 


ಧ್ಯಾನಶ್ಲೋಕಮಂತ್ರಾರ್ಥವು- ಯಾವ ಸರಸ್ವತೀದೇನಿಯು ಶಿಕ್ಷ ವ್ಯಾಕರಣ 
ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಎಂಬ ಆರು ಅಂಗಗಳಿಂದಲೂ ಪುರಾಣ ನ್ಯಾಯ 
ಮಾಮಾಂಸಾ ಧರ್ಮಶಾಸ್ತ್ರಗಳೆಂಬ ನಾಲ್ಕು ಉಪಾಂಗಗಳಿಂದಲೂ ಕೂಡಿರುವ 
ಖುಗ್ಯಜುಸ್ಸಾಮಾಥರ್ವಗಳೆಂಬ ನಾಲ್ಕು ವೇದಗಳಲ್ಲೂ ಮುಖ್ಯವಾಗಿ ಪ್ರಾಧಾನ್ಯದಿಂದ 
ನಿರೂಪಿಸಲ್ಪಟ್ಟಿರುತ್ತಾಳೋ ಅಂಥಾ ಒಬ್ಬಳೇ ಆದ ಪರಬ್ರಹ್ಮನ ಶಕ್ತಿ ಸ್ವರೂಸಳಾದ 
ಆ ತಾಯಿಯು ನನ್ನನ್ನು ರಕ್ಷಿಸಲಿ. 


ಯಗ್ವೇದೀಯ ಸರಸ ತೀ ರಹಸ್ಯೋ (ಪನಿಷತ್‌ 3 


ಹ್ರೀಂ, ಆನೋ ದಿನೋ ಬೃಹತಃ ಪರ್ವತಾದಾ ಸರಸ್ಪತೀ 
ಯಜತಾ ಗಂತು ಯಜ್ಞ 0! ಹವಂ ದೇವೀ ಜುಜುಷಾಣಾ 
ಫೃತಾಚೀ ಶಗ್ಗಾ ್ಮನ್ನ್ನೊ ಕೆ ಜೆ ॥ ಹೋತು ॥೨॥ 


ಹ್ರೀಂ ಎಂಬ ವರ್ಣಮಂತ್ರದಿಂದ ಉಪಾಸ್ಥಳಾದ ಈ ಸರಸ ಸ್ರ ತೀದೇನಿಯು 
ಪೂಜಿಸಿ ಧ್ಯಾನಿಸಲ್ಪಟ್ಟಿ ವಳಾಗಿ ಪ್ರಕಾಶಮಯವಾದ ಅವಳ ಲೋಕದಿಂದ ನಮ್ಮ ಈ 
ಯಜ್ಞವನ್ನು, ಹ ಬರುವವಳಾಗಲಿ, ಅವಳ ಆ ಲೋಕವು ಆಕಾಶದಂತೆ 
ದೊಡ್ಡದೂ ಕಾರ್ಮೋಡದಂತೆ ಪೂರ್ಣವೂ ಆದುದು. ಉಪಾಸಕರ ಕೋರಿಕೆಗಳನ್ನು 
ಸಲ್ಲಿಸುವ ಸಾಮರ್ಥ್ಯವನ್ನು ಇದರಿಂದ ಸೂಚಿಸಿದೆ. ನಮ್ಮ ಈ ಆಹ್ವುನವನ್ನೂ 
ಸ್ತೋತ್ರವಾಕ್ಕಗಳನ್ನೂ ಅಂಗೀಕರಿಸಿದವಳಾಗಿ ನಮ್ಮ ಕೋರಿಕೆಗಳನ್ನು ಸಲ್ಲಿಸು 
ವವಳಾಗಿ ನಮಗೆ ಸುಖವನ್ನು ಅನುಗ ಸ ಹಿಸುವವಳಾಗಿ, ನಮ್ಮ ಪ್ರಾರ್ಥನೆಯ 
ವಾಕ್ಯಗಳನ್ನು ಅಕ್ಕ ರೆಯಿಂದ ಪಿತ ಲ್ಲಿ. 


ಪಾವಕಾನ ಇತಿ ಮಂತ್ರಸ್ಯ ಮಧುಚ್ಛಂದಾ ಯಸಿಃ । ಗಾಯತ್ರೀ 
ಛಂದಃ | ಸರಸ್ವತೀ ದೇವತಾ | ಶ್ರೀಮಿತಿ ಜೀಜಶಕ್ತಿಕೀಲಕಂ | 
ಇಷ್ಟಾರ್ಥೇ ನಿನಿಯೋಗಃ | ಮಂತ್ರೇಣ ನ್ಯಾಸಃ ॥ 


ಪಾವಕಾನಃ ಎಂದು ಪ್ರಾರಂಭವಾಗಿರುವ ಮಂತ್ರಕ್ಕೆ ಹ 
ಖುಹಿಯು. ಇದರ ಛಂದಸ್ಸು ಗಾಯತ್ರೀಲಕ್ಷಣವುಳ್ಳುದು. ಉಪಾಸ್ಕದೇವತೆಯು 
ಸರಸ್ವತಿಯು. ಶ್ರೀಂ ಎಂಬ ಮಂತ್ರವರ್ಣದಿಂದ ಇದರ ಬೀಜಶಕ್ತೆ ಕೇಲಕಗಳನ್ನಾಗಿ 
ಭಾವಿಸಬೇಕು. ಇಷ್ಟಾರ್ಥವನ್ನು ಸಡೆಯಲು ಈ ಮಂತ್ರವನ್ನು ಉಪಯೋಗಿಸ 
ಬಹುದು. ಈ ಮಂತ್ರದ ಭಾಗಗಳಿಂದ ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಿ 
ಕೊಳ್ಳಬೇಕು, 


ಯಾ ವರ್ಣಪದವಾಕ್ಕಾರ್ಥಸ್ಪರೂಪೇಣೈವ ವರ್ತತೇ! 
ಅನಾದಿನಿಧನಾನಂತಾ ಸಾ ಮಾಂ ಪಾತು ಸರಸ್ವತೀ 


ಧ್ಯಾನಶ್ಲೋಕ ಮಂತ್ರಾ ತ್ರಾರ್ಥವು-ಯಾವ ಸರಸ್ವತೀದೇವಿಯು ವರ್ಣಗಳು 
ಎಂದರೆ ಕಾಜ ಘರಾ ಂತವಾದೆ ಅಕ್ಷರಗಳು. ಅವುಗಳಿಂದ ಏರ್ಪಡುವ 
ಪದಗಳು, ಮತ್ತು ಅವುಗಳಿಂದ ಉಂಟಾಗುವ ವಾಕ್ಕಗಳು, ಇವುಗಳ ಅರ್ಥಗಳು, 
ಎಂಬ ಈಸ್ಟ ೂಪದಿಂದಲೇ ಇರುತ್ತಾಳೋ, ಯಾರು ಆಧ್ಯಂತಗಳಿಲ್ಲವನಳೋ ಎಂದರೆ 
ಉತ್ಪತ್ತಿ ಆ ಯಾರು ಅಸರಿಚ್ಛಿನ್ನ ಫೋ ಎಂದರೆ ಯಾವ ಅಳೆತೆಗೂ 
ಳನಡದವಳೋ ಅಂಥಾಸ ಸ್ವತಿಯು ನನ್ನನ್ನು ತಲಿ. 


೧೦ ಹಯಗ್ವೇದೀಯ ಸರಸ್ವತೀ ರಹಸ್ಕೋ ಪನಿಷತ್‌ 


ಶ್ರೀಂ, ಪಾವಕಾನಃ ಸರಸ್ವತೀ ವಾಜೇಭಿರ್ವಾಜಿನೀವತೀ | 
ಯಜ್ಞಂ ವಷ್ಟು ಧಿಯಾ ವಸುಃ 1೩1 


ಧ್ಯಾನಮಂತ್ರಾರ್ಥವು-- ಶ್ರೀಂ ಎಂಬ ವರ್ಣಮಂತ್ರದಿಂದ ಉಪಾಸ್ಕಳಾದ 
ಯಾವ `ಸ ಸತಿಯು ನಮ್ಮ ಅಜ್ಞಾನವೆಂಬ ದೋಷಗಳನ್ನು ಹೋಗಲಾಡಿಸಿ 
ನಮ್ಮನ್ನು ಶುದ್ಧ, ರನ್ನುಗಿ ಮಾಡಿ ಬೆಳಗಿಸುತ್ತುಳೋ ಅಂಥಾ ದೇವಿಯು, ನಾವು ಪೂಜಾ 
ಮುಂತಾದ ಕರ್ಮಗಳಲ್ಲಿ ಸಮರ್ಪಿಸಿದ ಹವಿಸ್ಸುಗಳಿಂದ ಎಂದರೆ ಹಾಲು ಹಣ್ಣು ಅನ್ನ 
ಇವುಗಳಿಂದ ಸಂತುಷ್ಟಳಾಗಿ ನಮಗೆ ಅನುಗ್ರಹಿಸಬೇಕಾದ ಪುರುಷಾರ್ಥಗಳು ಮತ್ತು 
ಅವಕ್ಕೆ ಅನುಕೂಲವಾದ ವ್ಯಾಪಾರಗಳುಳ್ಳೆ ವಳಾಗಿ ನಮ್ಮ ಈ ಪೂಜಾ ಉಪಾಸನೆ 
ಗಳನ್ನು ಅಕ್ಕರೆಯಿಂದ ಅಂಗೀಕರಿಸಲಿ. ಮತ್ತು ನಮ್ಮ ಈ ಕಾರ್ಯನಿರ್ವಾಹಕ್ಕೆ ನೆರ 
ವಾಗಲಿ. ಈ ಸರ ರಸ್ವತೀದೇವಿಗೆ ಎರಡುಬಗೆಯ ರೂಪನಿಶೇಷಗಳಿವೆ. ಒಂದು 
ದೇವತಾರೂಪವು. ಇನ್ನೊ ಂದು ನದಿಯ _ ರೂಪವು, ಮೊದಲನೆಯ ರೂಪವನ್ನು 
ಈ ಈ ಮಂತ್ರದಲ್ಲೂ ಸಪರ ರ ಮುಂದಿನ | ಮಂತ್ರ ದಲ್ಲೂ ವರ್ಣಿಸಿದೆ. 


ಚೋದಯಿತ್ರೀತಿ ಮಂತ್ರಸ್ಯ ಮಧುಚ್ಛಂದಾ ಯಸಿಃ | 
ಗಾಯತ್ರೀಛಂದಃ | ಸರಸ್ವತೀ ದೇವತಾ | ಬ್ಲೂಮಿತಿ 
ಬೀಜಶಕ್ತಿಕೀಲಕಂ | ಮಂತ್ರೇಣ ನ್ಯಾಸಃ ॥ 


ಚೋದಯಿತ್ರೀ ಎಂದು ಪ್ರಾರಂಭವಾಗುವ ಮಂತ್ರಕ್ಕೆ ಮಧುಚೃಂದಸನೇ 
ಯಷಿಯು. ಇದರ ಛಂದಸ್ಸು ಗಾಯತ್ರೀಲಕ್ಷಣವುಳ್ಳುದು, ಉಪಾಸ್ಕದೇವತೆಯು 
ರಸ್ವತೀದೇನಿಯು. ಬ್ಲೂಂ ಎಂಬ ಮಂತ್ರವರ್ಣದಿಂದ ಬೀಜಶಕ್ತಿಕೇಲಕಗಳನ್ನು 
ಭಾವಿಸಬೇಕು. ಈ ಮಂತ್ರದ ಭಾಗಗಳಿಂದ ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಿ 
ಕೊಳ್ಳಬೇಕು, 


ಅಧ್ಯಾತ್ಮಮಧಿದೈವಂ ಚ ದೇವಾನಾಂ ಸಮ್ಯಗೀಶ್ವರೀ। 

ಪ್ರತ್ಯಗಾಸ್ತೇ ನದಂತೀ ಯಾ ಸಾ ಮಾಂ ಪಾತು ಸರಸ್ಪತೀ॥ 

ಧ್ಯಾನಶ್ಲೊ ಕಕ್ಕೆ ಅರ್ಥವು ಹೀಗಿದೆ-- ಯಾರು ದೇವತೆಗಳಿಗೂ ಅವರ ಆತ್ಮ 
ಸ್ತ ರೂಪ. ಜನಯ ನಲ್ಲೂ ಮತ್ತು ಅವರ ದೇವತ್ವದ ವಿಷಯದಲ್ಲೂ ನಿಜತತ್ತ ವನ್ನು 
edn. ಎಲ್ಲರಿಗೂಪ್ರ ತ್ಯಗಾತ್ಮಚ್ಛೆ ತನ್ಯಸ್ವ ಸ್ನರೂಪಳಾಗಿಯೂ ಇದಾಳೆಯೋ: 
ಅಂಥಾ ಸರಸ್ವತೀದೇವಿಯು ನನ್ನನ್ನು ps 

ಬ್ಲೂಂ, ಚೋದಯತ್ರೀ ಸೂನೃತಾನಾಂ ಚೇತಂತೀ ಸು 

ಮತೀನಾಂ॥ ಯಜ್ಞಂ ದಧೇ ಸರಸ್ವತೀ ॥೪॥ 


ಹಗೆ ೇದೀಯ ಸರಸ್ವತೀ ರಹಸ್ಯೋ ಪನಿಷತ್‌ ೧೧ 


ಧ್ಯಾನಮಂತ್ರದ ಅರ್ಥವು ಹೀಗಿದೆ--ಬ್ಲೂಂ ಎಂಬ ವರ್ಣಮಂತ್ರದಿಂದ 
ಉಪಾಸ್ಕಳಾದ ಯಾವ ಸರಸ್ವತಿಯು ನಮ್ಮಲ್ಲಿ ಪ್ರಿಯವೂ ಹಿತವೂ ಆಗಿರುವ ಮಾತು 
ಗಳನ್ನು ಪ್ರೇರಿಸಿ ಹೊರಹೊಮ್ಮಿಸುತ್ತಾಳೋ, ಒಳ್ಳೆಯದಾದ ಧಾರ್ಮಿಕಬುದ್ಧಿಗಳನ್ನು 
ಸ್ಫುರಿಸುವಂತೆ ಮಾಡುತ್ತಾಳೋ, ಅಂಥಾ ಸರಸ್ಪತೀದೇವಿಯು ನಾವು ಆಚರಿಸುತ್ತಿರುವ 
ಮತ್ತು ಆಚರಿಸಬೇಕಾದ ಅರ್ಚನೆ ಜನ ಧ್ಯಾನ ಮುಂತಾದ ಧಾರ್ಮಿಕವಾದ ಕರ್ಮ 
ಗಳು ನಮಗೆ ಸ್ಪು ರಿಸುವಂತೆ ಮಾಡಿ ಅನುಗ್ರಹಿಸುತ್ತಾಳೆ. ಹೀಗೆ ಸರಸ್ಥ ಸತಿಯ 
ದೇವತಾರೂಪ ವನ್ನು ನಿವರಿಸಿ ಮುಂದಿನ ಮಂತ್ರ ದಲ್ಲಿ ಅವಳ ನದೀರೂಸವನ್ನೂ 
ವಿವರಿಸಿದೆ. 


ಮಹೋ ಅರ್ಣೇತಿ ಮಂತ್ರಸ್ಯ, ಮಧುಚ್ಛಂದಾ ಯಸಷಿಃ ॥ 
ಗಾಯತ್ರೀಛಂದಃ | ಸರಸ್ಪತೀ ದೇನತಾ ! ಸೌರಿತಿ ಬೀಜ 
ಶಕ್ತಿಕೀಲಕಂ | ಇಷ್ಟಾರ್ಥೇ ವಿನಿಯೋಗಃ | 
ಮಂತ್ರೇಣ ನ್ಯಾಸಃ Il 
ಮಹೋಅರ್ಣ ಎಂದು ಪ್ರಾರಂಭವಾಗುವ ಬುಜ್ಮಾಂತ್ರಕ್ಕೆ ಮಧುಚ್ಛಂದಸ್‌ 
ಎಂಬಾತನೇ ಖುಹಿಯು. ಈ ಮಂತ್ರದ ಛಂದಸ್ಸು ಗಾಯತ್ರೀ ಲಕ್ಷಣವುಳ್ಳುದು. 
ಉಪಾಸ್ಕಳಾದ ದೇವತೆಯು ಸರಸ್ವೆತೀದೇವಿಯು. ಸೌಃ ಎಂಬ ಮಂತ್ರವರ್ಣದಿಂದ 
ಬೀಜಶಕ್ತಿಕೀಲಕಗಳನ್ನು ಭಾವಿಸಿ ಧ್ಯಾನಿಸ ಸಬೇಕು. ನಮಗೆ ಬೇಕಾದ ಕೋರಿಕೆಗಳನ್ನು 
ನೆರವೇರಿಸಿಕೊಳ್ಳು ವುದರಲ್ಲಿ ಈ ಹಿಕ ತ್ರವನ್ನು ಉಸಯೋಗಿಸಿಕೊಳ್ಳ ಬಹುದು. ಈ 
ಮಂತ್ರದ ಬ ೫% ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಿಕೊಳ್ಳ ಬೇಕು. 
ಅಂತರ್ಯಾಮ್ಯಾತ್ಮನಾ ನಿಶ್ವಂ ತ್ರೈಲೋಕ್ಯಂ ಯಾ ನಿಯಚ್ಛತಿ ! 
ರುದ್ರಾ ಿದಿತ್ಯಾದಿರೂಪಸ್ಥಾ ಸಾಮಾಂ ಹಾತು ಸರಸ್ವತೀ ॥ 
ಧ್ಯಾನಶ್ಲೊ ೇಕಮಂತ್ರದ ಅರ್ಥವನ್ನು ಹೀಗೆ ವಿವರಿಸಿದೆ-- ಯಾವ ದೇವಿಯು 
ಸ್ವರ್ಗಮರ್ತ್ಯಪಾತಾಳವೆಂಬ ಮೂರುಲೋಕಗಳನ್ನೂ ಅಲ್ಲಿರುವ ಜೀವಾತ್ಮ! ರಿಗೆ ಅಂತ 
ರ್ಯಾಮಿಯ ಸ್ವರೂಪದಿಂದ ಇರುತ್ತಾ ಅವರು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗ 
ದಲ್ಲಿರುವಂತೆ ನಿಯಮಿಸುತ್ತಾಳೋ ಮತ್ತು ಯಾರು ರುದ್ರ ಆದಿತ್ಯ BN ಜೀವತಿ 
ಗಳ ಮುಖಂಡರ ವಿಶೇಷರೂಸದಲ್ಲೂ ತೋರುತ್ತಾಳೋ ಅಂಥಾ ಸರಸ್ವತೀದೇನಿಯು 
ನನ ನ್ನು ಕಾಪಾಡಲಿ, 
ಸೌಃ, ಮಹೋ ಅರ್ಣಃ ಸರಸ್ವತೀ ಪ್ರಚೇತಯೆತಿ ಕೇತುನಾ | 
ಧಿಯೋ ನಿಶ್ವಾ ನಿರಾಜತಿ ॥/ 


೧೨ ಯಗ್ತೇದೀಯ ಸರಸ್ವ ತೀರಹೆಸ್ಕೋ ಪನಿಷತ್‌ 


ಧ್ಯಾನಮಂತ್ರಾರ್ಥವನ್ನು ಹೀಗೆ ವಿವರಿಸಲಾಗಿದೆ ಸೌಃ ಎಂಬ ವರ್ಣಮಂತ್ರೆ 
ದಿಂದ ಧ್ಯಾನಿಸಬೇಕಾದ ಈ ಸರಸ್ವತಿಯು ಹೆಚ್ಚಾದ ನೀರನ್ನೂ ಪ್ರವಾಹೆರೂಪದಲ್ಲಿ 
ಹರಿಯುವಂತೆ ಮಾಡಿ ತನ್ನ ನದೀರೂಪವನ್ನು ತಿಳಿಸುತ್ತಾಳೆ. ಹಾಗೆಯೇ ತನ್ನ 
ದೇವತಾರೂಪದಲ್ಲಿ ಎಲ್ಲ ಜನರ ಬುದ್ಧಿಗಳನ್ನೂ ಅತಿಶಯವಾಗಿ ಉಜ್ವಲಿಸುವಂತೆ 
ಮಾಡುತ್ತಾ ಕಳೆ, 


ಚೆತ್ಪಾರಿ ವಾಗಿತಿ ಮಂತ್ರಸ್ಯ ಉಚಥ್ಯಸುತ್ರಚುಸಿ | ತ್ರಿಷ್ಟುಪ್‌ ಛಂದಃ | 
ಸರಸ್ಪತೀ ದೇವತಾ | ಐಮಿತಿ ಬೀಜಶಕ್ತಿ ಕೀಲಕಂ | ಮಂತ್ರೇಣ ನ್ಯಾಸಃ ॥ 


ಚತ್ವಾರಿ ವಾಕ್‌ ಎಂದು ಪ್ರಾರಂಭವಾಗುವ ಖುಜ್ಮಂತ್ರಕ್ಕೆ ಉಚಥ್ಯಪುತ್ರನೇ 
(ಉಚಧ್ಯ ಖಯಷಿಯ ಮಗ ದೀರ್ಥತಮಸ್‌) ಖಹಿಯು. ಇದರ ಛಂದಸ್ಸು 
ತ್ರಿಷ್ಟುಪ್‌ ಎಂಬ ವೃತ್ತದ ಲಕ್ಷಣವುಳ್ಳುದು. ಈ ಮಂತ್ರದಿಂದ ಉಪಾಸ್ಕವಾದ 
ದೇವತೆಯು ಸರಸ ತೀನೇನಿಯು. ಐಂ ಎಂಬ ಮಂತ್ರವರ್ಣದಿಂದ ಇದರ ಬೀಜ 
ಶಕ್ತಿ ಕೇಲಕಗಳನ್ನು. ಭಾವಿಸಿ ಧ್ಯ ನಿಸಬೇಕು. ಈ ಮಂತ್ರದ ಭಾಗಗಳಿಂದ ಕರನ್ಯಾಸ 
ಅಂಗನ್ಯಾಸಗಳನ್ನು ಮಾಡಿಕೊಳ್ಳಬೇಕು. 


ಯಾ ಪ್ರತ್ಯಗ್ಹೃಷ್ಟಿಭಿರ್ಜೀವೈವ್ವ_್ಯಜ್ಯಮಾನಾನುಭೂಯತೇ | 
ವ್ಯಾಪಿನೀ ಜ್ಞ ಜಪ್ತಿ ರೂಪೈ ಕಾ ಸಾಮಾಂಪಾತು ಸರಸ್ವತೀ || 


ಧ್ಯಾನಶ್ಲೋಕ ಮಂತ್ರಾರ್ಥವನ್ನು ಹೀಗೆ ವಿವರಿಸಿದೆ-- ಯಾವ ಸರಸ್ವ 
ದೇವಿಯು ಸ್ರತ ತ್ಯಗಾತ್ಮನ ಕಡೆಗೆ ಹಿಂತಿರುಗಿರುವ ದೃಷ್ಟಿಯುಳ್ಳ ಪ್ರತ್ಯಾ ಹಾ 
ಯೋಗಾಂಗದಲ್ಲಿ ಸಿದ್ಧರಾದ ಜೀವರಿಂದ ಲಕ್ಷಣಾ ಅಥವಾ ವ್ಯಂಜನಾವೃ ತಿಯ ಮೂಲಕ 
ವಾಗಿ ಅಸರೋಕ್ಸಾ ನುಭವದ ರೂಪದಲ್ಲಿ ಸಾಕ್ಷಾ ್ಸತೃರಿಸಿಕೊಳ್ಳಲ್ಪಡುತ್ತಾಳೋ, ಯಾರು 
ಎಲ್ಲೆಡೆಗಳಲ್ಲೂ ವ್ಯಾಪಿಸಿ ಸಿರುತ್ತಾಳೋ ಮತ್ತು ಯಾರ ಸ್ವರೂಪವು ಶುದ್ಧ ಜ್ಞಾನವೇ 
ಆಗಿದೆಯೋ ಅಂಥ ಸರಸ್ವತೀದೇನಿಯು ನನ್ನನ್ನು ಕಾಪಾಡಲಿ, 

ಐಂ, ಚತ್ವಾರಿ ವಾಕ್ಬರಿಮಿತಾ ಪದಾನಿ ತಾನಿ ನಿದುಬಾಲ್ರಹ್ಮಣಾ 

ಯೇ ಮನೀಷಿಣಃ | ಗುಹಾತ್ರೀಣಿ ನಿಹಿತಾ ನೇಂಗೆಯಂತಿ 


ತುರೀಯಂ ವಾಚೋ ಮನುಷ್ಯಾ ವದಂತಿ ॥೬॥ 


ಧ್ಯಾನಮಂತ್ರಾರ್ಥವನ್ನು . ವ್ಯಾಖ್ಯಾನಮಾಡಿದೆ-- ಐಂ ಎಂಬ ವರ್ಣ 
ಮಂತ್ರದಿಂದ ಉಪಾಸ್ಕಳಾದ ಈಸ ಸ್ವತೀದೇನಿಯು ಎಲ್ಲಬಗೆಯ ವಾಜ್ಮಯರೂವಳು. 
ಈ ವಾಜ್ಮಯದಲ್ಲಿರುವ ಪದಗಳು RR ಗೆಯವುಗಳಾಗಿವೆ ಎಂದು ನಾದಬ್ರಹ್ಮದೆ 
ಮತ್ತು ಶಬ್ದಬ್ರಹ್ಮದ ಸ್ವರೂಪವನ್ನು ತಿಳಿದಿರುವ ಜ್ಞಾನಿಗಳು ವಿವರಿಸುತ್ತಾರೆ. ಕ 


ಯಗ್ವೇಡೀಯ ಸಂಸ್ಕ ತೀರಹಸ್ಕೋಪೆನಿಷತ್‌ ೧೩ 


ನಾದ ಮತ್ತು ಶಬ್ದ ಸ್ವರೂಪಗಳಲ್ಲಿ ಮೂರು ಬಗೆಯವು ಬುದ್ಧಿ ಸೂಕ್ಷ್ಮದ ಅಂತರಾಳದಲ್ಲಿ 
ಅವ್ಯಕ್ತರೂಪದಲ್ಲಿ ಇಡಲ್ಪಟ್ಟನೆ ಎಂದರೆ ವ್ಯಕ್ತರೂಪದಲ್ಲಿ ಶ್ರವಣೇಂದ್ರಿಯಕ್ಕೆ 
ಗೋಚರವಾಗದ ಯೋಗಸಿದ್ಧಿಯನ್ನು ಪಡೆದಿರುವ ಮನಸ್ಸಿಗೆ ಮಾತ್ರ ಗೋಚರ 
ವಾಗುವಂಥವುಗಳಾಗಿ ಇವೆ. ಅವು ವ್ಯವಹಾರದಲ್ಲಿ ಉಪಯೋಗವನ್ನು ಪಡೆಯುತ್ತಾ 
ಗೋಚರವಾಗದೆ ಇನೆ. ಆದುದರಿಂದ ಈ ವಾಕ್ತತ್ತ್ವದ ನಾಲ್ಕನೆಯ ಬಗೆಯ ಶಬ್ದ 
ui ಮಾತ್ರ ಜನರು ತಮ್ಮ ದಿನೆಗಟ್ಟಲೆಯ ವ್ಯವಹಾರದಲ್ಲಿ ಉಪಯೋಗಿಸು 
ತ್ರಿದಾ 


ಈ ನಾಲ್ಕು ಬಗೆಗಳು ಸ್ರಣವದಿಂದ ಕೂಡಿದ ನ್ಯಾಹೈತಿಸ್ವರೂಪಗಳಾಗಿವೆ 
ಎಂದು ವೈದಿಕರು ಹೇಳುತ್ತಾರೆ. ನಾಮ, ಆಖ್ಯಾತ, ಉಪಸರ್ಗ, ನಿಪಾತರೂಸಗಳಾ 
ಗಿವೆ ಎಂದು ವ್ಯಾಕರಣಶಾಸ್ತ್ರಜ್ಞರು ಹೇಳುತ್ತಾರೆ, ಮಂತ್ರ, ಕಲ್ಪ, ಬ್ರಾಹ್ಮಣ, 
ಲೌಕಿಕೀ ಬಂದು ಯಾಜ್ಞಿಕರು ಹೇಳುತ್ತಾರೆ. ಪರಾ ಪಶ್ಯಂತಿ ಮಧ್ಯಮಾ 
ವೈಖರೀ ರೂಪಗಳನ್ನು ತಾಳುತ್ತವೆ ಎಂದು ಯೋಗಿಗಳು ವಿವರಿಸುತ್ತಾರೆ. ಯೋಗಿಗಳ 
ಈ ವಿವರಣೆಯನ್ನು ಈ ಪದ್ಯವು ಹೆಚ್ಚು ವಿಶದಪಡಿಸುತ್ತದೆ, 


೪4 ಮೂಲಾಧಾರಾತ್ರ್ರಥಮಮುದಿತೋ ಯಸ್ತುತಾರಃ ಪರಾಖ್ಯಃ 
ಪಶ್ಚಾತ್ಸಶ್ಯಂತ್ಯಥ ಹೃದಯಗೋ ಬುದ್ಧಿ ಯುಜ್ಮಧ್ಯಮಾಖ್ಯಃ [ 
ವಕ್ರೇ ವೈಖರ್ಯಥ ರುರುದಿಸೋರಸ್ಯ ಜಂತೋಸ್ಸುಷುಮ್ಮಾ 
ಬದ್ಧಸ್ತ ಸ್ಮಾದ್ಭನತಿ ಪವನಪ್ರೇರಿತೋ ವರ್ಣಸಂಘಃ ॥” 


ಎಂದರೆ ಜೀವನ ಪ್ರಯತ್ನವಿಶೇಷವು ಮೊದಲು ನಾಭಿಯ ಪ್ರದೇಶದಲ್ಲಿ 
ಉಂಟಾದಾಗ ನರಾ ಎಂತಲ್ಕೂ ಹೃದಯದೇಶವನ್ನು ಏರಿದಾಗ ಪಶ್ಯಂತಿ ಎಂದ್ಕೂ 
ಬುದ್ಧಿಯೊಡನೆ ಕೂಡಿದಮೇಲೆ ಮಧ್ಯಮಾ ಎಂಬದಾಗಿಯ್ಕೂ ಅಳುವುದು ಮೊದಲಾದ 
ಕ್ರಿಯೆಗಳಿಂದ ವ್ಯಕ್ತವಾಗಿ ವೈಖರೀ ಎಂದೂ, ವ್ಯವಹಾರವನ್ನು ಪಡೆಯುತ್ತದೆ, ಅದೇ 
ಕಡೆಗೆ ಕತ್ತಿನಿಂದ ತುಟಯವರಿಗೆ ಇರುವ ಉಚ್ಚಾರಣಸ್ಥಾನಗಳಲ್ಲಿ ಸೇರಿ ನರ್ಣರೂಸಪ 
ವಾಗಿ ಮಾರ್ಪಡುತ್ತದೆ. ಇದೇ ಭಾಷೆ ಅಥವಾ ಮಾತು ಎನ್ನಿಸಿಕೊಳ್ಳುತ್ತಿದೆ. 
ಈ ಅಂಶವನ್ನೇ 


4« ದೇವಾ ದೈನೀಂ ನರಾ ನಾರೀಂ ಶಬರಾಶ್ಚಾಸಿ ಶಾಬರೀಂ | 
ತಿರ್ಯಂಚೊಆಪಿ ಚ ತೈರಶ್ಲೀಂ ಮೇನಿರೇ ಭಗವದ್ಗಿರಂ |? 


ಎಂಬ ಶ್ಲೋಕದಲ್ಲಿ ವಾಕ್ತಕ್ತ್ವವು ನಾನಾ ಭಾಷೆಗಳ ರೂಪವಾಗಿ ಮಾರ್ಪಟ್ಟು 
ವ್ಯವಹಾರಕ್ಕೆ ಒದಗುತ್ತದೆ ಎಂದು ವಿವರಿಸಿದೆ. 


೧೪ ಯಗ್ವೇದೀಯ ಸರಸ್ವತೀ ರಹಸ್ಕೋಪನಿಸತ್‌ 


ಯದ್ವಾಗ್ವದಂತೀತಿ ಮಂತ್ರಸ್ಯ, ಭಾರ್ಗವನ ಯಸ | ತ್ರಿಷ್ಟುಸ್‌ ಛಂದಃ | 
ಸರಸ್ವತೀ ದೇವತಾ | ಕ್ಲೀಮಿತಿ ಬೀಜಶಕ್ತಿಕೀಲಕಂ | ಮಂತ್ರೇಣನ್ಯಾಸಃ ॥ 


ಯದ್ವಾಗ್ಯದಂತೀ ಎಂದು ಪ್ರಾರಂಭವಾಗುವ ಮಂತ್ರಕ್ಕೆ ಭಾರ್ಗವನೇ 
ಖುಹಿಯು, ಛಂದಸ್ಸು ತ್ರಿಷ್ಟುಪ್‌ ಲಕ್ಷಣವುಳ್ಳುದು. ಸರಸ್ವತಿಯೇ ಉಪಾಸ್ಗಳಾದ 
ದೇವತೆಯು. ಕ್ಲೀಂ ಎಂಬ ಮಂತ್ರವರ್ಣದಿಂದ ಬೀಜಶಕ್ತಿಕೀಲಕಗಳನ್ನು ಭಾವಿಸ 
ಬೇಕು ಈ ಮಂತ್ರಭಾಗಗಳಿಂದಲೇ ಕರನ್ಯಾಸ ಅಂಗನ್ಯುಸಗಳನ್ನು ಮಾಡಿಕೊಂಡು 
ಜಪಿಸಬೇಕು. 


ನಾಮಜಾತ್ಯಾದಿಭಿರ್ಭೇದೈರಷ್ಟಧಾ ಯಾ ನಿಕಲ್ಪಿತಾ। 
ನಿರ್ವಿಕಲ್ಬಾತ್ಮನಾವ್ಯಕ್ತಾ ಸಾಮಾಂ ಹಾತು ಸರಸ್ವತೀ [| 


ಧ್ಯಾನಶ್ಲೋಕಮಂತ್ರದ ಅರ್ಥವು ಹೀಗಿದೆ-- ಯಾವ ಸರಸ್ವತೀಡೇನಿಯು 
ಸರಾ, ಪಶ್ಯಂತೀ, ಮಧ್ಯಮಾ, ವೈಖರೀ,' ನಾಮ, ಜಾತಿ, ಗುಣ, ಕ್ರಿಯಾ ಎಂಬ 
ಅ ಯು ಯು ಯ ಕ ಗು ಯರ 
ರೂಪದಲ್ಲಿ ಅವ್ಯಕ್ತಳೂ ನಿರ್ವಿಕಲ್ಪಸ್ವರೂಪಳೂ ಆಗಿದಾಳೋ ಅಂಥ ದೇವಿಯು 
ನನ್ನನ್ನು ಕಾಪಾಡಲಿ. 


ಕ್ಲೀಂ, ಯದ್ದಾಗ್ವದಂತ್ಯನಿಚೇತನಾನಿ ರಾಷ್ಟ್ರೀ ದೇವಾನಾಂ 
ನಿಷಸಾದ ಮಂದ್ರಾ | ಚತಸ್ರ ಊರ್ಜಂ ದುದುಹೇ ಪಯಾಂಸಿ 
ಕೃಸ್ತಿದಸ್ಯಾಃ ಸರಮಂ ಜಗಾಮ ॥೩॥ 


ಧ್ಯಾನಮಂತ್ರಾರ್ಥವು ಹೀಗಿದೆ. ಕ್ಲೀಂ ಎಂಬ ವರ್ಣಮಂತ್ರದಿಂದ ಉಪಾಸ್ಯ 
ಳಾಗಿ ಪ್ರಕಾಶಸ್ವರೂಸಳಾದ ಸರಸ್ವತೀದೇವಿಯು ವಾಕ್ತತ್ತ್ವರೂಪದಲ್ಲಿ ಮೊದಲು 
ಅವ್ಯಕ್ತವಾಗಿದ್ದರೂ ಪಶುಪಕ್ಷಿ ಮುಂತಾದುವುಗಳಲ್ಲಿ ಸ್ವಲ್ಪ ವಿಕಾಸವನ್ನು ಹೊಂದಿ, 
ಕಡೆಗೆ ದೇವತೆಗಳಲ್ಲೂ ಮನುಷ್ಯರಲ್ಲೂ ವಿಕಾಸಕ್ರಮದಲ್ಲಿ ಭಾಷಾರೂಸವನ್ನೂ, 
ವ್ಯಕ್ತ ಸ್ವರೂಪವನ್ನೂ ಪಡೆಯುತ್ತಾ ದೇವತೆಗಳೇ ಮುಂತಾದವರಿಗೆ ಹೆಚ್ಚಿನ ಸುಖ 
ವನ್ನುಂಟುಮಾಡುತ್ತಾ ಬೆಳೆದು, ಮುಂದುವರಿದ ಹಾಗೆಲ್ಲ ಹೊಸಹೊಸ ಪದಾರ್ಥ 
ಗಳನ್ನು ತಿಳಿಸುತ್ತಾ ಇರುತ್ತಾಳೆ. ಆ ಸರಸ್ವತಿಯೇ ನಮ್ಮ ಈ ಕರ್ಮದಲ್ಲೂ ದಯ 
ಮಾಡಿ ಇರುತ್ತಾಳೆ. ಇವಳ ಪ್ರಭಾವದಿಂದ ನಾಲ್ಕು ದಿಕ್ಕುಗಳುಳ್ಳ ಈ ಪ್ರಪಂಚ 
ದಲ್ಲೆಲ್ಲ ವ್ಯವಹಾರವು ಸುಗಮವಾಗಿ ನೆರವೇರುತ್ತಾ ನೀರು ಹಾಲು ಹಣ್ಣು ಅನ್ನ 
ಮುಂತಾದ ಜೀವನ ಸಾಧನಗಳು ಎಲ್ಲರಿಗೂ ದೊರೆಯುವಂತಾಗುತ್ತಿವೆ. ಈ ದೇವಿಯು 
ಪರತತ್ತ್ವರೂಪದಲ್ಲಿ ಎಲ್ಲರಿಗೂ ಗೋಚರವಾಗುವುದಿಲ್ಲ. ಆದರೂ ಸೂಕ್ಷ್ಮದರ್ಶಿಗಳೂ 
ನಿವೇಚನಶೀಲರೂ ಆಗಿರುವ ಜ್ಞಾನಿಗಳಿಗೆ ಗೋಚರವಾಗುವಳು, 


ಯಗ್ವೇದೀಯ ಸರಸ್ಪತೀರಹಸ್ಕೋ ಪನಿಷತ್‌ ೧೫ 


ದೇವೀಂ ವನಾಚಮಿತಿ ಮಂತ್ರಸ್ಯ, ಭಾರ್ಗವ ಖುಷಿಃ | ತ್ರಿಷ್ಟುಪ್‌ ಛಂದಃ | 
ಸರಸ್ವತೀ ದೇವತಾ | ಸೌರಿತಿ ಬೀಜಶಕ್ತಿ ಕೀಲಕಂ | ಮಂತ್ರೇಣ ನ್ಯಾಸಃ | 


ದೇವೀಂ ವಾಚಂ ಎಂದು ಪ್ರಾರಂಭವಾಗಿರುವ ಮಂತ್ರಕ್ಕೆ ಭಾರ್ಗವನೇ 
ಖುಹಿಯು. ಛಂದಸ್ಸು ತ್ರಿಷ್ಟುಪ್‌ ರಕ್ಷಣವುಳ್ಳುದು. ಸರಸ್ವತಿಯೇ ಉಪಾಸ್ಯ 
ದೇವಿಯು. ಸೌಃ ಎಂಬ ಮಂತ್ರವರ್ಣದಿಂದ ಬೀಜ ಶಕ್ತಿ ಕೇಲಕಗಳನ್ನು ಭಾವಿಸ 
ಬೇಕು. ಮಂತ್ರದಿಂದ ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಿಕೊಂಡು ಜಪಧ್ಯಾನ 
ಗಳನ್ನು ಆಚರಿಸಬೇಕು. 


ವ್ಯಕ್ತಾವ್ಯಕ್ತಗಿರಸ್ಸರ್ವಾಃ ನೇದಾದ್ಯಾ ವ್ಯಾಹರಂತಿ ಯಾಂ | 
ಸರ್ವಕಾಮದುಘಾ ಥೇನುಸ್ಸಾ ಮಾಂ ಪಾತು ಸರಸ್ವತೀ ॥ 


ಧ್ಯಾನಶ್ಲೋಕಮಂತ್ರದ ಅರ್ಥವನ್ನು ಹೀಗೆ ನಿವರಿಸಬಹುದು- ಅವಕ 
ಮತ್ತು ವ್ಯಕ್ತ ರೂಪಗಳುಳ್ಳ ವಾಕ್ಕುಗಳು ವೇದಗಳೇ ಮುಂತಾದ ವ್ಯಕ್ತೆ ವಾದ ಭಾಷಾ 

ೂಸಗಳನ್ನು 1 1% ಯಾವ ಸರಸ್ವ ತೀಡೇನಿಯ ತತ್ತ ನನನ್ನು ವರ್ಣಿಸಿ, 
ಪಾಷ ನಿರೂಪಿಸುತ್ತಿವೆಯೋ, a ಹಸುವಿನಂತೆ. ಹ ದೇವಿಯು 
ಉಪಾಸಕರ ಎಲ್ಲ ಇಷ್ಟಾರ್ಥಗಳನ್ನೂ ಸಲ್ಲಿಸುತ್ತಿರುತ್ತಾಳೋ, ಅಂಥಾ ಸರಸ್ವತೀ 
ದೇವಿಯು ನನ್ನನ್ನು ಕಾಪಾಡಲಿ. ಈ ಮಂತ್ರಗಳಲ್ಲಿ ಪ್ರಾರ್ಥಿಸಿರುವ ಕಾಪಾಡು 
ವಿಕೆಯು ಜನರಲ್ಲಿ ಒಳ್ಳೆಯ ಧಾರ್ಮಿಕವಾದ ಬುದ್ದಿಯನ್ನು ಂಟುಮಾಡುವುದೇ ಆಗಿದೆ 
ಎಂಬ ಅಂಶವನ್ನು “ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲನತ್‌ | 
ಯಂತು ರಕ್ಷಿತುಮಿಚ್ಛ ತಿ ಸದು ನಿಧ್ಯ್ಯಾ ಯೋಜಯಂತಿ ತಂ॥” ಎಂಬ ಶ್ಲೋಕವು 
ತಿಳಿಸುತ್ತ ಡೆ 


ಸೌಃ, ದೇನೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ 
ಪಶವೋ ವದಂತಿ |! ಸಾನೋಮಂದ್ರೇಷಮೂರ್ಜಂ ದುಹಾನಾ 
ಧೇನುರ್ನಾಗಸ್ಮಾನುಸಸುಷ್ಟುತೈತು llesll 


ಧ್ಯಾ ನಕ್ಕೆ ಉಪಯೋಗಿಸುವ ಖುಜ್ಮಂತ್ರದ ಅರ್ಥವನ್ನು ಹೀಗೆ ವಿವರಿಸ 
ಬಹುದು. ಸಃ ಎಂಬ ವರ್ಣಮಂತ್ರ ಬ ಉಪಾಸ್ಕಳಾಗಿರುವ ಸರಸ್ಪತೀದೇನಿಯು 
ಅಖಿಲವಾಜ ೈಯಕ್ಕೂ ಜಸಿ ಜಗ ದೇವತೆಯಾಗಿದಾಳೆ. Hy ವಾಕ್ತತ್ವಕ್ಕೆ 
ಅವ್ಯಕ್ತ, ಅಲ್ಪವ್ಯಕ್ತ, ಸುವ್ಯಕ್ತ ಎಂಬ ರೂಪಗಳು ಅದರ ಪ್ರಾರಂಭ ಮತ್ತು ವಿಕಾಸ 
ಕ್ರಮಗಳಲ್ಲಿ ಉಂಟಾಗಿರುತ್ತವೆ, ಈ ಅವ್ಯ ಕ್ರ ರೂಪಕ್ಕೆ ಪರಾ ಎಂದು ಹೆಸರಿದೆ. 
ಅಲ್ಪವ್ಯಕ್ತವಾದ ಪ ಪಶ್ರ ೈಂತೀ ಮಧ್ಯಮಾರೂಪ ಪಗಳನ್ಲಿ ಆ ವಾಕತ್ತ ವ ಧ್ವನಿರೂಸವನ್ನು 
ಕಾಳುತ್ತದೆ. ಅದರಲ್ಲೂ ಈ ಧ್ವನಿಯ ಸ ಪಶ್ಯಂತೀ ರೂಪ ಸವನ್ನು ಸೂಕ್ಷ್ಮದರ್ಶಿಗಳಾದೆ 


೧೬ ಯಗ್ವೇದೀಯ ಸರಸ್ವತೀರಹಸ್ಕೊ ಪನಿಷತ್‌ 


ಯೋಗಿಗಳೂ ನಿಮವೇಚನಶೀಲರಾದ ಜ್ಞಾನಿಗಳೂ ಮನಗಾಣಬಲ್ಲರು. ಇದರ ಮಧ 
ಮಾರೂಪವನ್ನು ಜನರು ಆಲಸಿ ಶ್ರವಣೇದ್ರಿ ಯದಿಂದಲೂ ತಿಳಿಯಬಹುದು. ಕಡೆಗೆ 
ಸುವ್ಯಕ್ತವಾದ ಶಬ್ದರೂಪಧ್ವನಿಯು ಕಂಠ ಮುಂತಾದ ಉಚ್ಛ್ರಾರಣಸ್ಥಾನಗಳಲ್ಲಿ 
ವರ್ಣರೂಪನನ್ನು ಪಡೆದು ಭಾಷಾರೂಪದಲ್ಲಿ ಎಲ್ಲರ ವ್ಯವಹಾರಕ್ಕೂ ಜೀವನಕ್ಕೂ 
ಸಾಧನವಾಗುತ್ತದೆ. 

ಸ್ವಪ್ರಕಾಶರೂಸಳಾದ ಸರಸ್ಪತೀದೇನಿಯ ಸುವ್ನಕ್ತವಾದ. ಭಾಷಾರೂಪವನ್ನು' 
ಎಂದರೆ ವರ್ಣ ಪದ ವಾಕ್ಯಗಳ ರೂಪವನ್ನು ಮೊದಲು ದೇವತೆಗಳು ಉಂಟುಮಾಡಿ, 
ಮಾನವರಲ್ಲಿಯೂ ರೂಢಿಗೆ ಬರುವಂತೆ ಮಾಡಿದರು. ಈ ವಾಕ್ತತ್ತ್ವದ ಅಲ್ಪವ್ಯಕ್ತ 
ರೂಪಗಳಾದ ನಾದ, ಧ್ವನಿಶಬ್ದಗಳಲ್ಲಿ ಧ್ವನಿಶಬ್ದಗಳನ್ನು ಸಶುಸಕ್ಷಿಗಳು ವ್ಯಕ್ತಗೊಳಿಸು 
ಕಿನ. ಹೀಗೆ ವಾಕ್ತತ್ತ್ವವು ನಾನಾಬಗೆಯ ರೂಪಗಳುಳ್ಳದ್ದಾಗಿದೆ, ಇಂತಹ 
ವಾಜ್ಮಯಾಭಿಮಾನಿನಿಯಾದ ಸರಸ್ಪತೀದೇವಿಯು ನನ್ಮು ಈ ಸ್ತೋತ್ರವಾಕ್ಯಗಳಿಂದ 
ಸಂತುಷ್ಟಳಾಗಿ ನಮ್ಮ ಅನ್ನ ಮತ್ತು ಹಾಲು ತುಪ್ಪ ಮುಂತಾದ ರಸಪದಾರ್ಥಗಳನ್ನು 
ಧಾರಾಳವಾಗಿ ದೊರೆಯುವಂತೆ ಮಾಡುತ್ತಾ ಕರೆಯುವ ಹಸುವಿನಂತೆ ಹೆಚ್ಚುಸುಖ 
ವುಳ್ಳವರನ್ನಾಗಿ ಮಾಡುತ್ತಾ ನಮ್ಮನ್ನು ಪಡೆಯಲಿ, 


ಉತತ್ವ ಇತಿ ಮಂತ್ರಸ್ಯ, ಬೃಹಸ್ಸತಿ ಯಸಿಃ | ತ್ರಿಷ್ಟುಸ್‌ ಛಂದಃ | 
ಸರಸ್ವತೀ ದೇನತಾ | ಸಮಿತಿ ಬೀಜಶಕ್ತಿಕೀಲಕಂ | ಮಂತ್ರೇಣ ನ್ಯಾಸಃ॥ 


ಉತತ್ವಃ ಎಂದು ಪ್ರಾರಂಭವಾಗಿರುವ ಮಂತ್ರಕ್ಕೆ ಬೃಹೆಸ್ಪತಿದೇನನೇ 
ಖುಷಿಯು. ಛಂದಸ್ಸು ತ್ರಿಷ್ಠುಪ್‌ ಲಕ್ಷ್ಮಣವುಳ್ಳುದು. ಸರಸ್ಕೃತಿಯೇ 'ಉಪಾಸ 
ದೇವತೆಯು. ಸಂ ಎಂಬ ಮಂತ್ರನರ್ಣದಿಂದೆ ಬೀಜಶಕ್ತಿ ಕೇಲಕಗಳನ್ನು ಭಾನಿಸ 
ಬೇಕು, ಮಂತ್ರದಿಂದ ಕರನ್ಯಾಸ ಅಂಗನ್ಯಾಸಗಳನ್ನು ಆಚರಿಸಬೇಕು 


ಯಾಂ ವಿದಿತ್ವಾಖಿಲಂ ಬಂಧಂ ನಿರ್ಮಥ್ಯಾಖಿಲವರ್ತನಾ | 
ಯೋಗೀ ಯಾತಿ ಚರಂ ಸ್ಥಾನಂ ಸಾ ಮಾಂ ಪಾತು ಸರಸ್ವತೀ ॥ 


ಧ್ಯಾನಶ್ಲೋಕಮಂತ್ರದ ಅರ್ಥವನ್ನು ಹೀಗೆ ನಿವರಿಸಬಹುದು-- ಯಾವ 
ಸರಸ್ಪತೀದೇನಿಯನ್ನು ಎಂದರೆ ಮೇಲೆ ವರ್ಣಿಸಿರುವ ಈ ದೇವಿಯ ಸಗುಣರೂಪ 
ವನ್ನೂ ಮತ್ತು ಪರತತ್ತ್ವಸ್ತರೂಪವನ್ನೂ ತಿಳಿದು ಯೋಗದಲ್ಲಿ ಸಿದ್ಧನಾದ 
ಜ್ಞಾನಿಯು ಎಲ್ಲ ಮಾರ್ಗಗಳಿಂದಲೂ ಎಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ 
ಮನಸ್ಸುಗಳ ಮೂಲಕವಾಗಿ ನಮಗೆ ಬಂದು ಸೇರಿರುವ ಬಂಧಂ ತೊಡಕೆನ ದುಃಖ 
ವನ್ನು ಎಂದರೆ ಅಹಂಕಾರ ಮಮಕಾರ ಕಾಮ ಕ್ರೋಧ ಲೋಭ ಮೋಹ ಮದ 
ಮಾತ್ಸರ್ಯಗಳೆಂಬ ವಾಸ್ತವವಲ್ಲದ ಬರಿಯ ತೋರಿಕೆಯ ತೊಡಕುಗಳನ್ನು ಥಿರ್ಮೂಲವಾಗಿ 


ಯಗ್ವೇದೀಯ ಸರಸ್ವ ತೀ ರಹಸ್ಕೋಪನಿಷತ್‌ ೧೭ 


ನಾಶಮಾಡಿ ಉತ್ತಮವಾದ ನಿತ್ಯ ಸುಖದ ಸ್ಥಿತಿಯನ್ನು ಸಚಿ ಕಿದಾನಂದಸ್ಪ ರೂಪದೆ 
ಸಾಕಾ ನ್ಸಿತ್ವಾರದಲ್ಲಿರುವಿಕೆಯನ್ನು ಕ ನೋ ತ್‌ ಸರಸ ತೀದೇವಿಯು 
ಅಂಥ ತಿಳುವಳಿಕೆಯನ್ನು ದಯಪಾಲಿಸಿ ಕಾಪಾಡಲಿ. 


ಸಂ, ಉತತ್ನಃ ಪಶ್ಯನ್ನದದರ್ಶ ನಾಚಮುತತ್ವಶ್ಯೃಣ್ಣನ್ನ ಶೃಣೋತ್ಯೇನಾಂ | 
ಉತೋ ತ ತ್ವಸ್ಮ್ರೈ ತನ್ಹಂ ನಿಸಸ್ರೇ ಜಾಯೇವ ಸತ್ಯ ಉಶತೀ ಸುನಾಸಾಃ | 


ಧ್ಯಾನಮಂತ್ರದ ಅರ್ಥವು ಹೀಗಿದೆ--ಸಂ ಎಂಬ ವರ್ಣಮಂತ್ರದಿಂದ ಸರಸ್ವ 

ದೇನಿಯನ್ನು ಧ್ಯಾನಿಸ ಸಬೇಕು. ಒಬ್ಬ ನು ಆಲೋಚಿಸಿದರೂ ಈ ಸರಸ ತೀ ತತ್ರ ಸ್ವ 
ಎದುರಿಗಿದ್ದರೂ ಸೂಕ್ಷ ಒಡರ್ಶನದಿಂದ ನಿವೇಚಿಸಿ ತಿಳಿಯಲು ತಕ್ಕ ಸಾಮರ್ಥ್ಯ ನಿಲ್ಲದ 
ವನಾದುದರಿಂದ ಆ ವಾಕೃತ್ತ್ವ್ವ ವನ್ನು ತಿಳಿಯಲಾರನು, ಹಾಗೆಯೇ ಇನ್ನೂ ನ ನು 
ಆ ವಾಕ್ತತ್ತ್ವದ ಸ್ನ ಸ್ವರೂಪವನ್ನು ಕೇಳಿದರೂ ಕೇಳಲಾರದವನಾಗಿರುತ್ತಾ ನೆ ನೇದ 
ಗಳಲ್ಲಿ RE ತತಾ ಸ್ವರ್ಥಗಳನ್ನು ತಿಳಿಯಬಲ್ಲವನಿಗೆ ಸರಸ್ವತಿಯ ಪರಮಾರ್ಥ 

ತತ್ತ ವು ಗೋಚರವಾಗುವುದು. ಏಕೆಂದರೆ, ಒಳ್ಳೆಯ ವಸ್ತ್ರ ಗಳಿಂದ ಅಲಂಕರಿಸಿ 
ಕೊಂಡಿರುವ ಪ್ರೇಮದಿಂದ ತುಂಬಿರುವ ಇಚ್ಛೆ ಯುಳ್ಳ ಪತ್ನಿ ಹ ತನ್ನ ಪತಿಗೆ ತನ್ನ 
ಸ್ವರೂಪವನ್ನು ತಿಳಿಸಲು ಕಾ ತಿ ಸರಸ ಬು: ಉಪಾಸಕನರ 


ನಿಷಯದಲ್ಲಿ 'ಅನುಗ್ರ ಹೆವುಳ್ಳೆ ವಳಾಗಿ ಇರುತ್ತಾಳೆ. 


ಅಂಬಿತಮ ಇತಿ ಮಂತ್ರಸ್ಯ, ಗೃತ್ಸಮದ ಯಷಿಃ | ಅನುಷ್ಟುಷ್‌ ಛಂದಃ | 
ಸರಸ್ವತೀ ದೇವತಾ | ಐಮಿತಿ ಬೀಜಶಕ್ತಿ ಕೀಲಕಂ | ಮಂತ್ರೇಣ ನ್ಯಾಸಃ | 


ಅಂಬಿತಮೆ ಎಂದು ಪ್ರಾರಂಭವಾಗುವ ಮಂತ್ರ ಕ್ಶೈ ತೃಮದನೇ ಖುಷಿಯು. 
ಛಂದಸ್ಸು ಅನುಷ್ಟುಪ್‌ ಲಕ್ಷಣವುಳ್ಳು ದು ಎಂದರೆ ಸ "ಅಕ್ಷರಗಳುಳ್ಳಿ ನಾಲ್ಕು 
ಪಾದಗಳುಳ್ಳ ವೃತ್ತಕ್ಕೆ ಅನುಷ್ಟುಪ್‌ ದು ಹೆಸರು. ಸರಸ್ವತಿಯೇ ತ ಮಂತ್ರ 
ದಿಂದ ಉಪಾಸ್ಕಳಾದ ದೇವತೆಯು. ಐಂ ಎಂಬ ವರ್ಣಮಂತ್ರದಿಂದ ಬೀಜಶಕ್ತಿ 
ಕೇಲಕಗಳನ್ನು ಭಾವಿಸಬೇಕು. ಮಂತ್ರದಿಂದ ಕರನ್ಯಾಸ "ಅಂಗನ್ಯಾ ಸಗಳನ್ನು 
ಮಾಡಿಕೊಂಡು ಜಪಿಸಬೇಕು, 


ನಾಮರೂಪಾ ತ್ಮ ಕಂ ಸರ್ವಂ ಯಸ್ಯಾಮಾನೇಶ್ಯತಾಂ ಪುನಃ | 
ಧ್ಯಾಯಂತಿ ಬ್ರ ಬ್ರಹ್ಮರೂಸೈ ಕಾ ಸಾಮಾಂ ಪಾತು ಸರಸ್ವತೀ 1 


ಧ್ಯಾ ನಶ್ಲೋಕಮಂತ್ರದ ಅರ್ಥವನ್ನು ಹೀಗೆ ವಿವರಿಸಿದೆ --ಈ ಕಾರ್ಯ ಪ್ರಪಂಚ 
ವೆಲ್ಲವೂ ಕಡೆಗೆ ಹೆಸ ರು ಮತ್ತು ಆಕಾರ ಇವುಗಳಲ್ಲಿ ಪರ್ಕ ೈವಸಾನ ಹೊಂದುವುದರಿಂದ 


ಸಪ 


ನಾಮರೂಪಗಳೇ ಸ್ವರೂಪವಾಗಿ ಉಳ್ಳಿದ್ದಾಗಿದೆ. * ಇಂತಹ ಪ್ರಪಂಚವನ್ನು 


೧೮ ಯಗ್ವೇದೀಯ ಸರಸ್ವತೀರಹಸ್ಕೋ ಪನಿಷತ್‌ 


ಸರಸ್ವತಿಯ ಪರತತ್ತ್ವವಾದ, ಎಲ್ಲಕ್ಕೂ ಕಾರಣವಾಗಿರುವ ಅಧಿಷ್ಠಾನಬ್ರಹ್ಮತತ್ತ್ವದಲ್ಲಿ 
ವಿಲಾಸನಮಾಡಿ ಅಡಗಿಸಿ ಯೋಗಸಿದ್ಧಿಯನ್ನು ಪಡೆದಿರುವ ಜ್ಞಾನಿಗಳು ಪುನಃ 
ಆ ದೇವಿಯ ಆ ಸರತತ್ತ್ವಸ್ವ್ಯರೂಪವನ್ನೇ ಧ್ಯಾನಮಾಡುತ್ತಿರುತ್ತಾರೆ. ಹೀಗೆ 
ಸರ್ವಪ್ರಪಂಚಕ್ಕೂ ಅಧಿಷ್ಠಾನಕಾರಣವಾದ ಪರಬ್ರ ಹ್ಮಸ್ತರೂಪಳಾಗಿರುವುದರಿಂದ 


ಅದ್ವಿತೀಯಳಾದ ಆ ದೇವಿಯು ನನ್ನನ್ನು ಕಾಪಾಡಲಿ. 


ಐಂ, ಅಂಬಿತಮೇ ನದೀತನೆ ದೇವಿತಮೆ ಸರಸ್ಪತಿ | 
ಅಪ್ರಶಸ್ತಾ ಇವಸ್ಮಸಿ ಪ್ರಶಸ್ತಿಮಂಬ ನಸ್ಕೃಧಿ ॥೧೦॥ 


ಧ್ಯಾನಮಂತ್ರದ ಅರ್ಥವನ್ನು ಹೀಗೆ ವ್ಯಾಖ್ಯಾನ ಮಾಡಿದೆ. ಐಂ ಎಂಬ 
ವರ್ಣಮಂತ್ರದಿಂದ ಉಪಾಸ್ಕಳಾದ, ತಾಯಿಯರಲ್ಲಿ ಉತ್ತಮಳ್ಳೂ ನದಿಗಳಲ್ಲಿ 
ಶ್ರೇಷ್ಠಳೂ, ಪ್ರಕಾಶದಂತೆ ಸ್ಫುರಿಸುವ ಸ್ವಭಾವವುಳ್ಳ, ದೇವತೆಗಳಲ್ಲಿ ಮೇಲಾದವಳೂ 
ಆಗಿರುವ ಸರಸ್ವತೀದೇವಿಯೇ, ನಾವು ಸಮೃದ್ಧಿಯಿಲ್ಲದೆ ಪ್ರಾಶಸ್ತ್ಯ (ಮೇಲ್ಮೆ) 
ವಿಲ್ಲದವರ ಹಾಗಿದೇನೆ. ಓ ತಾಯಿಯೇ, ನಮಗೆ ಸಮೃದ್ಧಿಯನ್ನೂ ಮೇಲ್ಮೆಯನ್ನೂ 
ಉಂಟುಮಾಡಿ ನಮ್ಮನ್ನು ಅನುಗ್ರಹಿಸು, 


ಚತುರ್ಮುಖಮುಖಾಂಭೋಜವನಹಂಸವಥೂರ್ಮುನು | * (ಕಲ 
ಮಾನಸೇ ರಮತಾಂ ನಿತ್ಯಂ ಸರ್ವಶುಕ್ಲಾ ಸರಸ್ವತೀ | 


ನಾಲ್ಕು ಮುಖಗಳುಳ್ಳ ಬ್ರಹ್ಮನ ಕಮಲದಂತಿರುವ ಮುಖಗಳೆಂಬ ಅರಣ್ಯಕ್ಕೆ 
ಹೆಣ್ಣುಹೆಂಸೆಯ ಹಾಗಿರುವ, ಶುದ್ಧವಾದ ಬಿಳಿಯ ಕಾಂತಿಯುಳ್ಳ ಸರಸ್ವತೀದೇನಿಯು 


ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಸಂತೋಷದಿಂದ ಇರಲಿ, 


ನಮಸ್ತೇ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ | 
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ನಿದ್ಯಾದಾನಂ ಚ ದೇಹಿ ಮೇ 


ಕಾಶ್ಮೀರಪುರದಲ್ಲಿ ನೆಲಸಿರುವ, ಶರತ್ವಾಲದ ನವಮಿಯಲ್ಲಿ ದೇವತೆಗಳಿಂದ 
ಉಪದೇಶಿಸಿ ಪ್ರಚಾರಪಡಿಸಿದುದರಿಂದ ಶಾರದಾ ಎಂದು ಪ್ರಸಿದ್ಧಳಾಗಿರುವ, ಚಿತ್ರ್ರಕಾಶ 
ರೂಸಳಾದ ಸರಸ್ವತೀದೇವಿಯೇ ನಿನಗೆ ನಮಸ್ಕಾರವು. ನನಗೆ ತಿಳಿವಳಿಕೆಯನ್ನು 
ಅನುಗ್ರಹಿಸೆಂದು ಸರ್ವದಾ ನಿನ್ನನ್ನು ಪ್ರಾರ್ಥಿಸುತ್ತೇನೆ. 


ಅಷ್ನಸೂತ್ರಾಂಕುಶಧರಾ ಪಾಶಪುಸ್ತಕಧಾರಿಣೀ | 
ಮುಕ್ತಾ ಹಾರಸಮಾಯುಕ್ತಾ ವಾಚಿ ತಿಷ್ಮತು ಮೇ ಸದಾ 


ಹುಗ್ವೇದೀಯ ಸರಸ್ಕತೀರಹಸ್ಕೋ ಪನಿಷತ್‌ ೧೯ 


ಜನಸರ, ಅಂಕುಶ ಪಾಶ ಪುಸ್ತಕಗಳನ್ನು ಕೈಗಳಲ್ಲಿ ಧರಿಸಿರುವ, ಮುತ್ತಿನ 
ಹಾರದಿಂದ ಅಲಂಕರಿಸಿಕೊಂಡಿರುವ ಸರಸ್ವತೀಡೀನಿಯು ನನ್ನ ಮಾತಿನಲ್ಲಿ 
ಯಾವಾಗಲೂ ನೆಲಸಿರಲಿ. 


ಕಂಬುಕಂಠೀ ಸುತಾಮ್ರೋಷ್ಠೀ ಸರ್ವಾಭರಣಭೂಷಿತಾ | 
ಮಹಾಸರಸ್ವತೀ ದೇನೀ ಜಿಹ್ಹಾಗ್ರೇ ಸಂನಿನೇಶ್ಯತಾಂ || 


ಶಂಖದಂತೆ ದುಂಡಾಗಿ ತುಂಬಿಕೊಂಡಿರುವ ನಿರ್ಮಲವಾದ ಕತ್ತು, ಅಚ್ಚ 
ಕೆಂಪಾದ ತುಟಿಗಳು ಇವುಗಳುಳ್ಳ ಎಲ್ಲ ಬಗೆಯ ಒಡವೆಗಳಿಂದ ಶೃಂಗರಿಸಿಕೊಂಡಿರುವ 
ಜ್ಞಾನಜ್ಯೋತಿಸ್ವರೂಪಳಾದ ಮಹಾಸರಸ್ವತೀದೇನಿಯು ನನ್ನ ನಾಲಗೆಯ ತುದಿಯಲ್ಲಿ 
ಚೆನ್ನಾಗಿ ನೆಲಸಿರಲಿ, 


ಯಾ ಶ್ರದ್ಧಾ ಧಾರಣಾ ಮೇಧಾ ನಾಗ್ದೇನೀ ನಿಧಿವಲ್ಲಭಾ 1 
ಭಕ್ತಜಿಹ್ವಾಗ್ರಸದನಾ ಶಮಾದಿಗುಣದಾಯಿನೀ || 


ಯಾವ ಈ ಸರಸ್ವತೀದೇವಿಯು ಗುರೂಪದೇಶ ಶ್ರುತಿವಾಕ್ಯಗಳಲ್ಲಿ ಅಚಲವಾದ 
ನಂಬಿಕೆಯ ಸ್ವರೂಸಳ್ಳೂ ತಿಳಿಸಿದ ವಿಷಯಗಳನ್ನು ಮರೆಯದೆ ಇಟ್ಟುಕೊಳ್ಳುವ 
ಶಕ್ತಿರೂಪಳ್ಕೂ ವಾಜ್ಮಯಕ್ಕೆಲ್ಲ ಅಭಿಮಾನಿನಿಯಾದ ದೀವತೆಯೂ, ಸ್ಫುರಣಸ್ವಭಾವ 
ವುಳ್ಳ ಚಿತ್‌ಜ್ಯೋತಿಸ್ವರೂಸಳೂ, ಚತುರ್ಮುಖಬ್ರಹ್ಮನಲ್ಲಿ ಪ್ರೇಮಪೂರ್ಣಳಾದ 
ಪತ್ನಿಯೂ, ಭಕ್ತಿಯಿಂದ ಆರಾಧಿಸುವ ಉಪಾಸಕರ ನಾಲಿಗೆಯ ತುದಿಯಲ್ಲಿ ನೆಲಸಿರು 
ವವಳೂ, ಶಮ ದಮ ಉಪರತಿ ತಿತಿಕ್ಸ್ಪಾ ಶ್ರದ್ಧಾ ಸಮಾಧಾನಗಳೆಂಬ ಗುಣಗಳನ್ನು 
ಅನುಗ್ರಹಿಸುವವಳೂ ಆಗಿರುತ್ತಾಳೆ. 
ನಮಾಮಿ ಯಾಮಿನೀನಾಥರೇಖಾಲಂಕೃತಕುಂತಲಾಂ | 
ಭನಾನೀಂ ಭನಸಂತಾಪನಿರ್ವಾಪಣಸುಧಾನದೀಂ | 
ರಾತ್ರಿಗೆ ಒಡೆಯನಾದ ಚಂದ್ರನ ರೇಖೆಯಿಂದ ಎಂದರೆ ದ್ವಿತೀಯಾ ಚಂದ್ರನಿಂದ 
ಅಲಂಕರಿಸಿರುವ ಕೇಶಪಾಶವುಳ್ಳ, ದುರ್ಗಾಸಪ್ತಶತಿಯಲ್ಲಿ ವರ್ಣಿಸಿರುವಂತೆ ಭವಾನೀ 
ಸ್ವರೂಪಳಾದ, ಕರ್ತತ್ವಭೋಕ್ತೃತ್ವ ಜನನಮರಣ ಸಂಕಟಿಗಳಿಂದ ತುಂಬಿರುವ ಈ 
ಸಂಸಾರದ ತಾಪದ ದುಃಖವನ್ನು ನಿವಾರಿಸುವುದರಲ್ಲಿ ಅಮೃತನದಿಯಂತೆ ಸಮರ್ಥ 
ಳಾದ, ಸರಸ್ವತೀದೇವಿಯನ್ನು ನಮಸ್ಕರಿಸುತ್ತೇನೆ. 
ಯಃ ಕನಿತ್ಸಂ ನಿರಾತಂಕಂ ಭುಕ್ತಿಮುಕ್ತೀ ಚ ವಾಂಛತಿ। 
ಸೊಆಭ್ಯಚೆಣ್ಯುನಾಂ ದಶಶ್ಲೋಕ್ಯಾ ನಿತ್ಯಂ ಸ್ತೌತಿ ಸರಸ್ವತೀಂ ॥ 


೨೦ ಯಗ್ರೇದೀಯ ಸರಸ್ಪತೀರಹಸ್ಕೋ ಪನಿಷತ್‌ 

ಯಾವ ಉಪಾಸಕನು ಕಾವ್ಯರಚನಶಕ್ತಿಯನ್ನೂ, ಆತಂಕವಿಲ್ಲದೆ ಭೋಗಮೋಕ್ಷ 
ಗಳನ್ನೂ ಅಸೇಕ್ತಿಸುತ್ತಾ ನೋ ಅಂಥವನು ಈ ಸರಸ್ವತಿಯನ್ನು ಈ ದಶಶ್ಲೋಕೀ 
ಮಂತ್ರದಿಂದ ಪೂಜಿಸಿ ಪ್ರತಿನಿತ್ಯದಲ್ಲೂ ಸ್ತೋತ್ರಮಾಡುತ್ತಾನೆ. 

ತಸ್ಕೈವಂ ಸ್ತುವತೋ ನಿತ್ಯಂ ಸಮಭ್ಯಚಣ್ಯ ಸರಸ್ವತೀಂ | 
ಭಕ್ತಿಶ್ರಧ್ಧಾಭಿಯುಕ್ತಸ್ಯ ಷಾಣ್ಮಾಸಾತೃತ್ಯಯೋ ಭವೇತ್‌ ॥ 

ಈ ಪ್ರಕಾರವಾಗಿ ಪ್ರತಿನಿತ್ಯವೂ ಸರಸ್ವತಿಯನ್ನು ಪೂಜಿಸಿ ಸ್ತೋತ್ರಮಾಡು 
ತ್ತಿರುವ, ನಂಬಿಕೆ ವಿಶ್ವಾಸಗಳಿಂದ ತುಂಬಿರುವ, ಅಂಥಾ ಉಪಾಸಕನಿಗೆ ಆರುತಿಂಗಳಲ್ಲಿ 
ಮಂತ್ರಸಿದ್ಧಿಯ ಗುರುತು ಉಂಟಾಗುವುದು, 

ತತಃ ಪ್ರವರ್ತತೇ ವಾಣೀ ಸ್ಟೇಚ್ಛಯಾ ಲಲಿತಾಕ್ಷರಾ | 
ಗದ್ಯಷದ್ಯಾತ್ಮಕೈಃ ಶಬ್ದೈರಪ್ರಮೇಯೈರ್ನಿವಕ್ತಿತೈಃ !! 

ಆಮೇಲೆ ಅಂಥ ಭಕ್ತನು ವರ್ಣಿಸಿ ಹೇಳಬೇಕೆಂದು ಅಪೇಕ್ಷಿಸುವ, ಇತರರಿಗೆ 
ತೋರದೆ ಇರುವ, ಗದ್ಯಪದ್ಯರೂಪವಾದ ಶಬ್ದಗಳಿಂದ, ಇಂಪಾದ ವರ್ಣಗಳುಳ್ಳ' 

ಇಣಿಯು ಧಾರಾಳವಾಗಿ ಅವನಿಂದ ಹೊರಡುತ್ತದೆ. 
ಅಶ್ರುತೋ ಬುಧ್ಯತೇ ಗ್ರಂಥಃ ಪ್ರಾಯಸ್ಸಾರಸ್ವತಃ ಕನಿಃ | 
ಇತ್ಯೇವಂ ನಿಶ್ಚಯಂ ನಿಪ್ರಾಸ್ಸಾ ಹೋವಾಚ ಸರಸ್ವತೀ ॥ 
ಹೊಸಗ್ರಂಥಗಳು ಅವನಿಗೆ ತಿಳಿದುಬರುತ್ತವೆ. ಪ್ರಾಯಶಃ ಅವನು ಸರಸ್ವತಿಯ 

ವರಕವಿಯೇ ಆಗುತ್ತಾನೆ. ವೈದಿಕಧರ್ಮನಿಷ್ಠರಾದ ಓ ಖುಹಿಗಳೇ ಹೀಗೆಂಬ 
ನಿಶ್ಚಯವನ್ನು ನೀವು ತಿಳಿಯಿರಿ ಎಂದು ಆ ಸರಸ್ವತಿಯು ಆ ಖುಹಿಗಳಿಗೆ ಉಪದೇಶ 
ಮಾಡಿದಳು ಮತ್ತು ಮುಂದುವರಿದು ಹೀಗೆ ಹೇಳಿದಳು. 

ಆತ್ಮನಿದ್ಯಾ ಮಯಾ ಲಜ್ಛಾ ಬ್ರಹ್ಮಣೈವ ಸನಾತನೀ | 

ಬ್ರಹ್ಮತ್ವಂ ಮೇ ಸದಾನಿತ್ಯಂ ಸಚ್ಚಿದಾನಂದರೂಪತಃ ॥ 


ಯಾನವಕಾಲದಲ್ಲೂ ನಾಶವಾಗದೆ ಶಾಶ್ವತವಾಗಿರುವ ಆತ್ಮನಿದ್ಯೆಯನ್ನು ನಾನು 


ಬ್ರಹ್ಮನಿಂದ ಸಾಕ್ಸ್ಟುತ್ತಾಗಿ ಪಡೆದೆನು. ಸಚ್ಚಿ ದಾನಂದರೂಪದಲ್ಲಿ ನನಗೆ ಬ್ರಹ್ಮ 


ಸ್ವರೂಪವಾಗಿರುವಿಕೆಯು ಯಾವಾಗಲೂ ನಿತ್ಯವಾಗಿ ಇದ್ದೇ ಇರುವುದು, 
ಪ್ರಕೃತಿತ್ವಂ ತತಃ ಸೃಷ್ಟಂ ಸತ್ತ್ವಾದಿಗುಣಸಾಮ್ಯತಃ | 
ಸತ್ಯೇವಾಭಾತಿ ಚಿಚ್ಛಾಯಾ ದರ್ಪಣೇ ಪ್ರತಿಬಿಂಬವತ್‌ ॥ 


ಯಗೆ ಸೀದೀಯ ಸರಸ್ವತೀರಹಸ್ಕೋ ಪನಿಷತ್‌ ೨೧ 


ಸೃಷ್ಟಿಯಲ್ಲಿ ಜನ್ಮವನ್ನು ಪಡೆಯಲಿರುವ ಜೀವರ ಕರ್ಮಾನುಸಾರವಾಗಿ ಸತ್ತ್ವ 
ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳು ಒಂದೇ ಸಮನಾಗಿರುವಿಕೆಗೆ ಪ್ರಕೃತಿ 
ಎಂದ್ಕೂ ಪ್ರಳಯನೆಂದೂ ವ್ಯವಹಾರವಿದೆ. ಆ ಪ್ರಕೃತಿಯಲ್ಲಿ ಗುಣಗಳ ಹೆಚ್ಚು 
ಕಡಿಮೆಯಾಗುನಿಕೆಯಿಂದ ಸೃಷ್ಟಿಯು ಮುಂದುವರಿಯುವುದು. ಕನ್ನಡಿಯಲ್ಲಿ 
ಪ್ರತಿಬಿಂಬವು ಹೇಗೋ ಹಾಗೆ, ಆ ಪ್ರಕೃತಿಯಲ್ಲಿ ಬ್ರಹ್ಮಜೈತನ್ಯದ ಪ್ರತಿಬಿಂಬವು 
ತೋರುತ್ತದೆ. ಈ ಪ್ರಕೃತಿಗೇ ಮೂಲಾನಿದೈ ಎಂದು ವ್ಯವಹಾರವಿದೆ, 


ತೇನ ಚಿತ್ರತಿಬಿಂಬೇನ ತ್ರಿನಿಧಾ ಭಾತಿ ಸಾ ಪುನಃ! 
ಪ್ರಕೃತ್ಯವಚ್ಛಿನ್ನತಯಾ ಪುರುಷತ್ವಂ ಪುನಶ್ಚ ಮೇ॥ 
ಹೀಗೆ ಆ ಚೈತನ್ಯದ ಪ್ರತಿಬಿಂಬಿಸುವಿಕೆಯಿಂದ ಆ ಸ್ರಕೃತಿಯು ಆ ಮೂರು 
ಗುಣಗಳ ಪೈಕಿ ಒಂದೊಂದುಗುಣದ ಪ್ರಾಧಾನ್ಯವನ್ನ ನುಸರಿಸಿ ಮೂರುಬಗೆಯಾಗಿ 
ತೋರುತ್ತದೆ. ಆ ಪ್ರಕೃತಿಯ ಪರಿಮಿತಿಗೆ ಒಳಪಟ್ಟಿರುವಿಕೆಯಿಂದ. ನನಗೆ 
ಪುರುಷತ್ವವು ಎಂದರೆ ಶರೀರಗಳಲ್ಲಿ ತೋರುವಿಕೆ ಎಂಬ ಜೀವತ್ವವು ಪುನಃ ಪುನಃ 
ಉಂಟಾಗುತ್ತಿರುತ್ತದೆ. 


ಶುದ್ಧಸತ್ತ್ವಪ್ರಧಾನಾಯಾಂ ಮಾಯಯಾಂ ಬಿಂಜಿತೋ ಹ್ಯಜಃ | 
ಸತ್ತ್ವಪ್ರಧಾನಾ ಪ್ರಕೃತಿರ್ಮಾಯೇತಿ ಪ್ರತಿಸಾದ್ಯತೇ ॥ 


ಶುದ್ಧಸತ್ತ್ವಗುಣವು ಮುಂದಾಗಿರುವ ಮಾಯೆಯಲ್ಲಿ ಸ್ವತಃ ಜನನಾದಿ ನಿಕಾರ 
ಗಳಿಲ್ಲದ ಚೈತನ್ಯವು ಪ್ರತಿಫಲಿಸಿ ತೋರುತ್ತದೆ, ಸತ್ತ್ವಗುಣವು ಮುಂದಾಗಿರುವ 
ರಜಸ್ತಮೋಗುಣಗಳು ಹಿಂದಾಗಿರುವ ಈ ಪ್ರಕೃತಿಯೇ ಮಾಯೆ ಎಂದು ವ್ಯವಹಾರ 
ವನ್ನು ನಡೆಯುತ್ತದೆ. ಹೀಗೆ ಮಾಯೆಯಲ್ಲಿ ತೋರಿ ಕೊಂಡಿರುವ ಚೈತನ್ಯಕ್ಕೇ 


ಈಶ್ವರನೆಂದು ವ್ಯವಹಾರವಿದೆ. 


ಸಾಮಾಯಾ ಸ್ವನಶೋಷಪಾಧಿಸ್ಸರ್ವಜ್ಞ ಸ್ಕೇಶ್ವರಸ್ಯ ಹಿ 
ವಶ್ಯಮಾಯತ್ಸಮೇಕತ್ವಂ ಸರ್ವಜ್ಞತ್ವಂ ಚೆ ತಸ್ಯತು || 


ಆ ಮಾಯೆಯು ಸರ್ವಜ್ಞನಾದ ಈಶ್ವರನಿಗೆ ಸ್ವಾಧೀನವಾಗಿರುವ ಉಪಾಧಿ 


ಯಾಗಿರುತ್ತದೆ, ಮಾಯೆಯನ್ನು ಸ್ವಾಧೀನಸಡಿಸಿಕೊಂಡಿರುನಿಕೆಯೂ, ಒಂದೇ ಆದ 


ಅದ್ವಿತೀಯವಸ್ತುವಾಗಿರುವಿಕೆಯೂ, ಎಲ್ಲವನ್ನೂ ತಿಳಿಯಬಲ್ಲಶಕ್ತಿಯೂ ಆ ಚೈತನ್ಯಕ್ಕೆ 
ಮಾತ್ರ ಇರುತ್ತದೆ. 


ಸಾತ್ತ್ರಿಕತ್ವಾತ್ಸಮ್ಟಿತ್ವಾತ್ಸಾಸ್ರಿತ್ವಾಜ್ಜಗತಾಮಪಿ | 


ಜಗತ್ಯರ್ತುಮಕರ್ತುಂ ವಾ ಚಾನ್ಯಥಾ ಕರ್ತುಮಾಶತೇ ॥ 


೨.೨ ಹಯಗ್ವೇದೀಯ ಸರಸ್ವತೀ ರಹಸ್ಕೋ ಪನಿಷತ್‌ 


ಶುದ್ಧ ಸತ್ತ್ವಸ್ತರೂಪವಾಗಿರುವುದರಿಂದಲೂ ಎಲ್ಲ ಜೀವಚೈ ತನ್ಯಗಳ ಸಮಸ್ಟಿ 
ರೂಪವಾಗಿರುವುದರಿಂದಲೂ, ಎಲ್ಲ ಪ್ರಪಂಚಗಳ ವ್ಯವಹಾರಗಳಿಗೆ ಸಾಕ್ಷಿರೂಪವಾಗಿ 
ರುವುದರಿಂದಲೂ, ಆ ಬ್ರಹ್ಮಚ್ಛೆ ತನ್ಯವು ಈ ಮಾಯಖಾಶಕ್ತಿಸಂಬಂಧದಿಂದ ಈ 
ಪ್ರಸಂಚವೆಲ್ಲವನ್ನೂ ಸೃಸ್ಟಿಸಲೂ, ಸೃಜಿಸದೆ ಇರಲೂ, ಮಾರ್ಪಡಿಸಲೂ ಸಹ 
ಸಮರ್ಥವಾಗಿರುತ್ತದೆ, 


ಯಸ್ಸ ಈಶ್ವರ ಇತ್ಯುಕ್ತಸ್ಸರ್ವಜ್ಞತ್ಪಾದಿಗುರ್ಭಿಣೈಃ | 
ಶಕ್ತಿದ್ಧಯಂ ಹಿ ಮಾಯಾಯಾ ನಿಸ್ಲೇಷಾವೃತಿರೂಪಕಂ ॥ 


ಇಂಥಾ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಸರ್ವಜ್ಞತ್ವ ಮುಂತಾದ ಗುಣಗಳಿಂದ 
ಕೂಡಿರುವ ಬ್ರಹ್ಮಚೈತನ್ಯವನ್ನೇ ಈಶ್ವರನೆಂದು ವ್ಯವಹರಿಸುತ್ತಾರೆ. ಈ ಈಶ್ವರನ 
ಉಪಾಧಿಯಾಗಿರುವ ಮಾಯೆಗೆ ನಿಕ್ಷೇಪಶಕ್ತಿ ಆವರಣಶಕ್ತಿ ಎಂದು ಎರಡು ಬಗೆಯ 
ಶಕ್ತಿಗಳಿವೆ. ಈ ಆವರಣಶಕ್ತಿಯು ಮುಸುಕಿನಂತಿರುತ್ತಾ ವಸ್ತುಗಳ ನಿಜಸ್ವರೂಪವನ್ನು 
ತಿಳಿಯಲಾಗದಂತೆ ಮಾಡುತ್ತದೆ. 


ನಿಶ್ಷೇಸಶಕ್ತಿರ್ಲಿಂಗಾದಿ ಬ್ರಹ್ಮಾಂಡಾಂತಂ ಜಗತ್ಸೃಜೇತ್‌ | 


ಈ ವಿಕ್ಷೇಪಶಕ್ತಿಯು ಸೂಕ್ಷ್ಮಶರೀರ ಮೊದಲುಗೊಂಡು ಬ್ರಹ್ಮಾಂಡದವರಿಗಿನ 
ಎಲ್ಲ ಸ್ಥೂಲಪ್ರಪಂಚವನ್ನೂ ಸೃಷ್ಟಿಸಿ ತೋರುತ್ತಿರುವಂತೆ ಮಾಡುತ್ತದೆ. 


ಅಂತದ;ಗ್ಹೃಶ್ಯಯೋರ್ಛೆೇದಂ ಬಹಿಶ್ಚ ಬ್ರಹ್ಮಸರ್ಗಯೋಃ | 
ಆನೃಣೋತ್ಸಪರಾ ಶಕ್ತಿಸ್ಸಾ ಸಂಸಾರಸ್ಯ ಕಾರಣಂ | 


ಈ ಆವರಣಶಕ್ತಿಯು ಶರೀರಗಳೊಳಗೆ ದೃಕ್‌ ಎಂದರೆ ನೋಡುವ ಜೀವನು, 
ದೃಶ್ಯ ಎಂದರೆ ಕಾಣಬರುತ್ತಿರುವ ಈ ಪ್ರಪಂಚ, ಇವೆರಡಕ್ಕೂ ಇರುವ ಭೇದವನ್ನೂ 
ಹೊರಗಡೆಯಲ್ಲಿ ಈಪ್ರಪಂಚಕ್ಕೂ ಬ್ರಹ್ಮಚೈತನ್ಯಕ್ಕೂ ಇರುವ ಭೇದವನ್ನೂ ತೋರದಂತೆ 
ಮಾಡಿರುವ ಶಕ್ತಿಯೇ ಆಗಿದೆ. ಇದು ಎಲ್ಲಕ್ಕಿಂತ ಹೆಚ್ಚು ಸಾಮಥಣ್ಯವುಳ್ಳುದು. 
ಇದಕ್ಕೇ ಆವರಣಶಕ್ತಿ ಎಂದು ಹೆಸರು. ಇದೇ ಈ ಸಂಸಾರಕ್ಕೆ ಎಂದರೆ 
ಕರ್ಮಾಚರಣೆ, ಫಲಾನುಭವ, ಜನನ, ಮರಣ ಇವುಗಳ ಚಕ್ರದಲ್ಲಿ ಜೀವರು 
ಅಹಂಕಾರ ಮಮಕಾರಗಳಿಂದ ಸುತ್ತುತ್ತಿರುವಿಕೆಗೆ ಕಾರಣವಾಗಿರುತ್ತದೆ. 


ಸಾಕ್ಷಿಣಃ ಪುರತೋ ಭಾತಂ ಲಿಂಗದೇಹೇನ ಸಂಯುತಂ | 
ಚಿತಿಚ್ಛಾಯಾಸಮಾವೇಶಾ ಜ್ಹೀವಸ್ಸ್ಯಾದ್ಚ್ಯಾವಹಾರಿಕಃ | 


ಯಗ್ವೇ ದೀಯ ಸರಸ್ವತೀ ರಹಸ್ಕೋ ಪನಿಷತ್‌ ೨೩ 


ಇಲ್ಲಿಂದ ಮುಂದಿನ ಹೆದಿನಾರು ಶ್ಲೋಕಗಳು ಶ್ರೀ ಶಂಕರಾಚಾರ್ಯರು ರಚಿಸಿದು 
ದೆಂದು ಪ್ರ ಸಿದ್ಧವಾಗಿರುವ ಮತ್ತು ಮುದ್ರಿ ತವಾಗಿರುರ ದೃಗ್ಹೃಶ್ಯನಿವೇಕ ಅಥವಾ 
ವಾಕ್ಯಸುಧಾ ಚ ಗ್ರಂಥದಲ್ಲಿಯೂ Ke ವೆ. ಅಲ್ಲಿ ಇವು ಹೆದಿಮೂರನೆಯ 
ಶ್ಲೋಕದಿಂದ ಮೂವಕ್ಕೊ ಂದನೆಯ ಶ್ಲೋಕದವರಿಗೂ ವ್ಯಾಪಿಸಿವೆ. ಈ ಶೊ ೇಕಗಳ 
ಮಧ್ಯ ದಲ್ಲಿ ಎರಡು ಶ್ಲೋಕಗಳು ಮಾತ್ರ ಚ ಉಪನಿಷತ್ತಿ ನಲ್ಲಿಲ್ಲದವಾಗಿವೆ, ದೃಗ್ಚೃಶ್ಯ 
ವಿವೇಶದಲ್ಲಿ ಒಟ್ಟು ನಲವತ್ತಾ ರುಶ್ಲೊ ಕ್‌ ವೇದಾಂತವನ್ನು ತಿಳಿಯಬಯಸು 
ವವರಿಗೆ ಈ ಗ ಗ್ರಂಥವು ತುಂಬ ಉಪಕಾರಕವಾಗಿದೆ. ಇದು ಸಂಗ್ರ ವೂ ವಿಶದವೂ 
ಸಮಗ್ರವೂ ಗಿರುವ ಒಂದು ವೇದಾಂತಪ್ರಕರಣಗ್ರಂಥವಾಗಿದೆ. 


ಈ ಮೇಲೆ ಹೇಳಿದ ಆವರಣಶಕ್ತಿ ಮತ್ತು ವಿಕ್ಷೇಪಶಕ್ಕಿಗಳಿಂದ ಕೂಡಿದ 
ಮಾಯೆಗೇ ಮೂಲಾವಿದೈ, ಭಾವರೂಪಾಜ್ಞಾನ ಎಂದು ವೃವಹಾರವಿಜೆ. ಪ್ರತಿ 
ಯೊಬ ನ ವ್ಯಕ್ತಿ ಗೂ ಅಥವಾ ಜೀವರಿಗೂ ಸಂಬಂಧಿಸಿರುವ ಇದರ ಭಾಗಕ್ಕೆ ಲಿಂಗವೆಂದು 
ಹೇಳಿದೆ ಈ ಲಿಂಗವು ಸಾಕ್ಷಿಯಾದ ಚಿತ್ತಿನ ಎದುರಿಗೆ ಸ ಅದರಲ್ಲಿ 
ಚಿತ್‌ ಚೈತನ್ಯದ ಗ್ರತಿಬಿಂಬವು ಮೂಡುತ್ತದೆ. ಆಮೇಲೆ ಸೂಕ್ಷ್ಮ ಮತ್ತು ಸ್ಥೂಲ 
ದೇಹಗಳೊಡನೆ ಆಭಿಮಾನಿಕ ಸಂಬಂಧ ಎಂದಕಿ ನಾನು, ನನ್ನದು ಎಂಬ ಅಭಿಮಾನ 
ದಿಂದ ಸಂಬಂಧವನ್ನು ಪಡೆಯುತ್ತದೆ. ಹೀಗೆ ಸಂಬದ್ಧವಾದ ಚೈತನ್ಯಕ್ಕೇ ಜೀವ 
ನೆಂದು ವ್ಯವಹಾರವಿದೆ, ಈ ಜೀವನು ಈ ಪ್ರಪಂಚದಲ್ಲಿ, ಈ ಸಂಸಾರದಲ್ಲಿ ತೊಡಗಿ 


ರುತ್ತಾ ವ್ಯಾವಹಾರಿಕಜೀವನೆನಿಸಿಕೊಳ್ಳುತ್ತಾನೆ. 


ಅಸ್ಯ ಜೀನತ್ಸಮಾರೋಪಸಾತ್ಸಾ ್ಸಿಸೆಣ್ಯ ಸೃವಭಾಸತೆ | 
ಅವೃತೌ ತು ನಿನಷ್ಟಾಯಾಂ ಭೇದೇ ಯಾಕೇ ಪ ಪ್ರಯಾತಿ ತತ್‌!(ಭಾ) 


ಇವನ ಜೀವತ್ವವು ಸಾಕ್ಷಿಚ್ಛೆ ತನ್ಯ ದಲ್ಲೂ ಭ್ರಾಂತಿಯಿಂದಲೂ, ಸಾನ್ನಿಧ್ಯ 
ದಿಂದಲೂ ತೋರುತ್ತ ಡೆ ಒಂದು ನ ಸು ವಿನಲ್ಲಿ ಇಲ್ಲದ ಧರ್ಮವನ್ನು ಅದರಲ್ಲಿರುವಂತೆ 
ತಿಳಿಯುವಿಕೆಗೆ ಆರೋಪವೆಂದು ವ್ಯವಹಾರವಿದೆ. ಈ ಆವರಣವು, ಭ್ರಾಂತಿರೂಪ 
ವಾದ ಈ ಮುಸುಕ್ಕು ಜ್ಞಾನದಿಂದ ನಷ್ಟವಾದರೆ, ಭೇದವು ಎಂದರೆ ಜೈತನ್ಯವು ನಿತ್ಯ 
ಜ್ಞಾನಸ್ವರೂಪವಾದುದ್ದು, ಮಾಯೆಯು ಅನಿತ್ಯವೂ ತೋರಿಕೆಯ ರೂಪವುಳ್ಳುದೂ 
ಆಗಿದೆ ಎಂಬ ವಿವೇಚನೆಯು, ಸ್ಫುರಿಸಿದ ಕೂಡಲೇ ಆ ಅಜ್ಜಾ, ನದ ಮುಸುಕ್ಕೂ, ಆ 
ಭ್ರಾಂತಿಯ ಆರೋಪವೂ ನಷ್ಟ ಮಾಗುತ್ತದೆ. 


ತಥಾ ಸರ್ಗಬ್ರಹ್ಮಣೋಶ್ಚ ಭೇದಮಾವೃತ್ಯ ತಿಷ್ಠತಿ! 
ಯಾ ಶಕ್ತಿಸ್ತದ್ವಶಾದ್ದ ಹ್ಮ ವಿಕೃತತ್ವೇನ ಭಾಸತೇ ॥ 


೨೪ ಯಗ್ರೇದೀಯ ಸರಸ್ವತೀರಹಸ್ಕೋಪನಿಷತ್‌ 


ಹಾಗೆಯೇ ಈ ಮಾಯಾಶಕ್ತಿಯ ಪ್ರಭಾವದಿಂದ ಈ ಪ್ರಸಂಚ ಮತ್ತು ಬ್ರಹ್ಮೆ 
ಇವಕ್ಕೂ ಇರುವ ವ್ಯತ್ಯಾಸವು, ವಿಶೇಷವು ಮರೆಯಾಗಿ ಇರುತ್ತದೆ. ಈ ಶಕ್ತಿಯ 
ಮಹಿಮೆಯಿಂದ ಬ್ರಹ್ಮವೂ ಸ್ರಸಂಚರೂಸವನ್ನು ಹೊಂದಿ ಮಾರ್ಪಡುತ್ತಿರುವಂತೆ 
ತೋರುತ್ತದೆ, ಹೀಗೆ ನಿರ್ವಿಕಾರಿಯೂ ನಿರ್ಗುಣವೂ ನಿರಾಕಾರವೂ ಆದ ಶುದ್ಧ 
ಬ್ರಹ್ಮಚ್ಛೆ ತನ್ಯವೂ, ವಿಕಾರಿಯೂ ಸಗುಣವೂ ಸಾಕಾರವೂ ಆಗಿ, ಜೀವರು, ಪ್ರಪಂಚ, 
ಸಂಸಾರಗಳಂತೆ ಶೋರುತ್ತಿರುತ್ತದೆ. 


ಅತ್ರಾಸ್ಯಾವೃತಿನಾಶೇನ ವಿಭಾತಿ ಬ್ರಹ್ಮಸರ್ಗಯೋಃ | 
ಭೇದಸ್ತಯೋರ್ವಿಕಾರಸ್ಸ್ಯಾತ್ಸರ್ಗೇನ ಬ್ರಹ್ಮಣಿ ಕ್ವಚಿತ್‌ || 


ಇಲ್ಲಿಯೂ ಆವರಣವು ನಷ್ಟವಾಗುವುದರಿಂದ ಪ್ರಸಂಚ ಮತ್ತು ಬ್ರಹ್ಮ ಇವಕ್ಕೆ 
ಇರುವ ಭೇದವು ಗೊತ್ತಾಗುತ್ತದೆ. ಈ ತೋರುವಿಕೆಯ ವಿಕಾರವು ಅನಿತ್ಯವೂ 
ಜನ್ಮವೂ ಆದುದರಿಂದ ಪ್ರಸಂಚದಲ್ಲಿದೆಯೇ ಹೊರತು ನಿತ್ಯವಾದ ಜ್ಞಾನ ಸ್ವರೂಪ 
ವಾದ ಬ್ರಹ್ಮನಲ್ಲಿ ಎಲ್ಲಿಯೂ ಯಾವಾಗಲೂ ಇರುವುದಲ್ಲವು. 


ಅಸ್ತಿ ಭಾತಿ ಸ್ರಿಯಂ ರೂಪಂ ನಾಮ ಚೇತ್ಯಂಶಪಂಚಕಂ | 
ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಸಂ ತತೋ ದ್ವಯಂ ॥ 


ಪ್ರತಿಯೊಂದು ಪದಾರ್ಥದಲ್ಲೂ ಐದು ಅಂಶಗಳು ತೋರುತ್ತವೆ. ಅಸ್ತಿಎಇರು 
ವಿಕೆಯು, ಇದೆ ಇದೆ ಎಂಬ ಪ್ರತೀತಿಗೆ ಗೋಚರವಾಗಿರುವಿಕೆಯು ; ಭಾತಿಎತೋರು 
ವಿಕೆಯು, ತಿಳಿವಳಿಕೆಗೆ ವಿಷಯವಾಗುವಿಕೆಯು : ಪ್ರಿಯಂಜಜೇಕೆನ್ನಿ ಸುನಿಕೆಯು, 
ಆಕರ್ಷಿಸುವಿಕೆಯು : ರೂಪಂ-ಆಕಾರಗಳು, ನಾಮ-= ಹೆಸರುಗಳು. ಈ ಐದರ 
ಪೈಕಿ ಮೊದಲಿನ ಮೂರು ಬ್ರಹ್ಮಚೈತನ್ಯದ ವಿಶೇಷಧರ್ಮಗಳಾಗಿನೆ, ಉಳಿದ 


ಎರಡು ಈ ಪ್ರಸಂಚದ ವಿಶೇಷಧರ್ಮಿಗಳಾಗಿವೆ, 


ಉಸೇಕ್ಷ್ಯ ನಾಮರೂಪೇ ದ್ವೇ ಸಚ್ಚಿದಾನಂದತತ್ಬರಃ | 
ಸಮಾಧಿಂ ಸರ್ವದಾ ಕುರ್ಯಾದ್ಧೃದಯೇವಾಥವಾ ಬಹಿಃ ॥ 


ಆದುದರಿಂದ ಉಪಸಾಸಕರೂ ತತ್ತ್ವವನ್ನು ತಿಳಿಯಬಯಸುವವರೂ ಈ 
ಅನಿತ್ಯವಾದ ಕಲ್ಪಿತವಾದ ಮತ್ತು ಬದಲಾಯಿಸುವ ನಾಮರೊಪಗಳನ್ನು ಉದಾಸೀನ 
ಮಾಡಿ, ಅವು ಮುಖ್ಯವಲ್ಲವೆಂದು ತಿಳಿದು, ಅವನ್ನು ಮಾರಿ ಉಳಿದ ಮೂರು 
ಅಂಶಗಳಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು, ಆ ಮೂರರಲ್ಲಿ ಅಸ್ತಿ ಎಂಬುದು 
ಸದಂಶವನ್ನೂ, ಭಾತಿ ಎಂಬುದು ಚಿದಂಶವನ್ನೂ, ಪ್ರಿಯಂ ಎಂಬುದು ಆನಂದಾಂಶ 
ವನ್ನೂ ತಿಳಿಸುತ್ತದೆ, ಆದುದರಿಂದ ಬ್ರಹ್ಮತತ್ತ್ವವು ಸಚ್ಚಿದಾನಂದರೂಪವಾದುದೆಂದು 


ಯಗ್ದೇದೀಯ ಸರಸ್ಪತೀರಹಸ್ಕೋ ಪನಿಷತ್‌ ೨೫ 


ಸಿದ್ಧಾಂತಮಾಡಿರುತ್ತಾರೆ. ಈ ಸಚ್ಛದಾನಂದ ಬ್ರಹ್ಮತತ್ತ್ವದಲ್ಲಿ ಉಪಾಸಕನು 
ಆದರವುಳ್ಳವನಾಗಿ ಧ್ಯಾನಮಾಡಬೇಕು. ಹೀಗೆ ಈ ತತ್ತ್ವವನ್ನು ಒಳಗೆ ಹೈದಯ 
ದಲ್ಲಾಗಲಿ, ಹೊರಗೆ ನಾಮರೂಪಗಳುಳ್ಳ ಸಗುಣಮೂರ್ತಿಯಲ್ಲಾ ಗಲೀ ಉಪಾಸನೆ 
ಯನ್ನು ಮಾಡುತ್ತಾ, ಮನಸ್ಸನ್ನು ವಏಿಕಾಗ್ರವಾಗಿ ಮಾಡಿ, ಸಮಾಧಿಯನ್ನು 
ಸಡೆಯಬೇಕು. ಉಪಾಸಕನು ಈ ಸಮಾಧಿಸ್ಥಿತಿಯನ್ನು ಪಡೆಯಲು ಯಾವಾಗಲೂ 
ಅಭ್ಯಾಸಮಾಡುತ್ತಿರಬೇಕು, 


ಸನಿಕಲ್ಸೋ ನಿರ್ನಿಕಲ್ಪಸ್ಸಮಾಧಿದರ್ದಿನಿಭೋ ಹೃದಿ | 
ದೃಶ್ಯಶಬ್ದಾನುನೇಧೇನ ಸನಿಕಲ್ಪಃ ಪುನರ್ದಿಧಾ ॥ 


ಈ ಸಮಾಧಿಯು ಸನಿಕಲ್ಪವೆಂದೂ ನಿರ್ವಿಕಲ್ಪವೆಂದೂ ಎರಡು ಬಗೆಯಾಗಿದೆ. 
ಈ ಸವಿಕಲ್ಪಸಮಾಧಿಯಲ್ಲೂ ದೃಶ್ಯವಸ್ತು ಸಹಿತವೆಂದೂ ಶಬ್ದಸಹಿತವೆಂದೂ ಎರಡು 
ಬಗೆಯು ಇದೆ. ಈ ದೃಶ್ಯ ಮತ್ತು ಶಬ್ದ ಇವುಗಳನ್ನು ಉದಾಸೀನಮಾಡಿ 
ಅವೆರಡನ್ನೂ ಅಪೇಕ್ಷಿಸೆದೆ ಇರುವ ಸಮಾಧಿಗೆ ನಿರ್ವಿಕಲ್ಪಸಮಾಧಿ ಎಂದು ಹೆಸರು. 


ಕಾಮಾದ್ಯಾಶ್ಲಿತ್ತಗಾ ದೃಶ್ಯಾಸ್ತ್ರತ್ಸಾಸ್ತತ್ಛೇನ ಚೇತನಂ | 
ಧ್ಯಾಯೇದ್ದ ತಶ್ಯಾನುನಿದ್ಧೊ ಆಯಂ ಸಮಾಧಿಸ್ಸವಿಕಲ್ಪಕಃ ॥ 


ಮನಸ್ಸಿನಲ್ಲಿ ಉಂಟಾಗುತ್ತಲೂ ಮರೆಯಾಗುತ್ತಲೂ ಇರುವ ಇಚ್ಛಾ 
ಮುಂತಾದ ವೃತ್ತಿಗಳು ದೃಶ್ಯಗಳು. ಈ ದೃಶ್ಯಗಳಿಗೆ ಸಾಕ್ಟಿಯಾಗಿರುವುದು ಚೈತನ್ಯವು. 
ಇದರಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ನೆಲಸುವಂತೆ ಮಾಡಿರುವ ಸ್ಥಿತಿಗೆ ಸವಿಕಲ್ಪ 
ಸಮಾಧಿ ಎಂದು ವ್ಯವಹಾರವು, 


ಅಸಂಗಸ್ಸಚಜ್ಚಿ ದಾನಂದಸ್ಸೃಪ್ರಭೋ ವದೈೈತವರ್ಜಿತಃ | 
ಅಸ್ಮೀತಿ ಶಬ್ದನಿದ್ಧೊಆಯಂ ಸಮಾಧಿಸ್ಸನಿಕಲ್ಪಕಃ ॥ 


ಈ ಜೀವಚ್ಛೆತನ್ಯವು ಅದರ ವಾಸ್ತ ವಸ್ವರೂಪದಲ್ಲಿ ಈ ದೃಶ್ಯಗಳೊಡನೆ ನಾನು 
ನನ್ನದು ಎಂಬ ಸಂಬಂಧವುಳ್ಳುದಲ್ಲವು, ಮತ್ತೇನೆಂದರೆ ಅದು ಸಚ್ಚಿದಾನಂದಸ್ತರೂಪ 
ವಾದುದು, ಸ್ವಯಂಪ್ರಕಾಶಮಾನವಾದುದು ಎಂದರೆ ಅದನ್ನು ತಿಳಿಯಲು ಮತ್ತೊಂದು 
ಪ್ರಕಾಶಕಸಾಮಗ್ರಿಯ ಸಹಾಯವು ಬೇಕಿಲ್ಲದೆ ತನಗೆ ತಾನೇ ತಿಳಿದುಬರುವಂತಹುದು. 
ಮತ್ತು ಅದು ಪಾರಮಾರ್ಥಿಕಸ್ಥಿ ತಿಯಲ್ಲಿ ಎರಡನೆಯ ವಾಸ್ತವಪದಾರ್ಥವಿಲ್ಲದ್ದಾಗಿರು 
ವುದು ಎಂದು, ಇಂತಹ ಚೈತನ್ಯವೇ ನಾನಾಗಿದೇನೆ, ಎಂದು ಉಪಾಸನೆಮಾಡುವುದು 
ಶಬ್ದಸಹಿತವಾದ ಸವಿಕಲ್ಪಸಮಾಧಿ ಎನಿಸುವುದು. ಈ ಎರಡು ಸಮಾಧಿಗಳಲ್ಲೂ 


೨೬ ಹಗೆ ೇದೀಯ ಸರಸ್ವ ತೀರಹಸ್ಕೊೋ ಪನಿಷತ್‌ 


ದೃಕ್‌-ನೋಡುವ ಚೇತನ, ದೃಶ್ಯ ನೋಡಿಸಿಕೊಳ್ಳುವ ವಸ್ತು, ದರ್ಶನ- ನೋಡು 
ವಿಕೆ ಎಂಬ ತ್ರಿಪುಟಿಯು ತೋರುತ್ತದೆ. ಆದುದರಿಂದ ಇವೆರಡಕ್ಕೂ ಸವಿಕಲ್ಪ 
ಸಮಾಧಿ ಎಂದು ವ್ಯವಹಾರವಿದೆ. 
ಸ್ವಾನುಭೂತಿರಸಾವೇಶಾತ್‌ ದೃಶ್ಯ ಶಬ್ದಾವುಹೇಶ್ಚ್ಯತು I 
ನಿರ್ನಿಕಲ್ಪಸಮಾಧಿಸ್ಸ್ಯಾಸ್ಸಿನಾತಸ್ಥಿ ತದೀಪನತ್‌ [ 
ಹೃದಿ ನಾ ಬಾಹ್ಯದೇಶೆಟಸಿ ಯಸ್ಮಿನ್‌ ಕಸ್ಮಿಂತ್ಚ ವಸ್ತುನಿ ॥ 
ಸಮಾಧಿರಾದ್ಯಸ್ಸನ್ಮಾತ್ರಾ ನ್ನಾಮುರೂಪಪೃಥಕ್ಕ್ಯೃತಿಃ I 
ಸ್ತಬ್ದೀಭಾವೋ ರೆಸಾಸ್ಟಾದಾತ್ತೃತೀಯಃ ಪೂರ್ವವನ್ಮತಃ || 


ಈ ಸವಿಕಲ್ಪಸಮಾಧಿಯಲ್ಲಿ ಸಿದ್ಧಿಯಾದಮೇಲೆ ಎಂದರೆ ಮನಸ್ಸಿಗೆ ಈ ಎರಡು 
ಬಗೆಯ ಸ್ಥಿತಿಯಲ್ಲಿ ಅಚಲವಾಗಿ ನೆಲೆಸಿರುವ ಶಕ್ತಿಯು ಬಂದಮೇಲೆ ಇವೆರಡನ್ನೂ 
ಮಾರಿ, ದಾಟಿ, ನಿರ್ವಿಕಲ್ಪ ಸಮಾಧಿಗೆ ಉಪಾಸಕನು ತಲಪುತ್ತಾನೆ. ಅಲ್ಲಿ ಮನಸ್ಸು 
ಗಾಳಿ ಇಲ್ಲದ ಪ್ರದೇಶದಲ್ಲಿರುವ ದೀಪದ ಜ್ವಾಲೆಯಂತೆ ಅಚಂಚಲವಾಗಿ ಏಕಾಗ್ರವಾಗಿ 
ರುತ್ತದೆ, ಆಗ ದೃಗ್ವಸ್ತುವು ಎಂದರೆ ನೋಡುವ ಚೈತನ್ಯವು ದೃಶ್ಯವಸ್ತು ಮತ್ತು 
ಅದನ್ನು ಹೇಳುವ ಶಬ್ದಗಳ ಅಪೇಕ್ಷೆ ಇಲ್ಲದೆ ಸ್ವಸ್ವರೂಪವನ್ನು ತೀವ್ರವಾಗಿ ಗಾಢವಾಗಿ 
ಅನುಭವಿಸುತ್ತಾ ಆನಂದಸರವಶನಾಗಿರುವ ಸ್ಥಿತಿಯು ಉಂಟಾಗುತ್ತದೆ. ಇದಕ್ಕೆ 
ನಿರ್ವಿಕಲ್ಪಸಮಾಧಿ ಎಂದು ಹೆಸರು, 


ಈ ಮೂರುಬಗೆಯ ಸಮಾಧಿಗಳೂ ಉಪಾಸಕನಿಗೆ ತನ್ನ ಶರೀರದೊಳಗಡೆಯಲ್ಲಿ 
ಸಾಧಿಸಬಹುದಾದಂತಹವು. ಇವುಗಳಂತೆಯೇ ದೇಹದ ಹೊರಗೆ ಪ್ರಪಂಚದಲ್ಲೂ 
ಯಾವುದಾದರೊಂದು ಸುಗುಣಸಾಕಾರಮೂರ್ತಿಯನ್ನು ಎಂದರೆ ದೇವರ ನಿಗ್ರಹೆ, 
ಸಾಲಿಗ್ರಾಮ, ಅಥವಾ ಲಿಂಗ ಮುಂತಾದ ಪ್ರತೀಕವನ್ನಾಗಲೀ ಅದನ್ನು ಹೇಳುವ 
ಶಬ್ದವನ್ನಾ ಗಲೀ ಅವಲಂಬಿಸಿ ಮನಸ್ಸನ್ನು ಅದರಲ್ಲಿಯೇ ಏಕಾಗ್ರವಾಗಿ ಿಲ್ಲಿಸುವು 
ದಕ್ಕೂ ಸವಿಕಲ್ಪ ಸಮಾಧಿ ಎಂದು ಹೆಸರು. 


ಹೀಗೆ ಉಪಾಸಕನು ತನ್ನ ಹೃದಯದಲ್ಲಿ ಹೇಗೋ ಹಾಗೆ, ಹೊರಗಿನ ಪ್ರಪಂಚ 
ದಲ್ಲೂ ಯಾವುದಾದರೊಂದು ವಸ್ತುವಿನಲ್ಲಿ ಮನಸ್ಸನ್ನು ನೆಲಸುವಂತೆ ಅಭ್ಯಾಸದಿಂದ 
ಸಾಧಿಸುವುವಕ್ಕೆ ಮೊದಲನೆಯ ಸವಿಕಲ್ಪಸಮಾಧಿ ಎಂದು ಹೆಸರು, ಆ ಸಮಾಧಿ 
ಸ್ಥಿತಿಯಲ್ಲಿಯೇ ಕ್ರಮವಾಗಿ ನಾಮರೂಸಗಳನ್ನು ಎಂದರೆ ಶಿವ ವಿಷ್ಣು ದೇವೀ 


ಯಗೆ ಸ್ವೀದೀಯ ಸರಸ್ವತೀರಹಸ್ಕೋ ಪನಿಷತ್‌ ವಶ 


ಮುಂತಾದ ಹೆಸರುಗಳನ್ನೂ ದೇನ, ಶಕ್ತಿ, ಮುಂತಾದ ಸ್ತ್ರೀತ್ವ, ಶಿವ, ವಿಷ್ಣು, 
ಮುಂತಾದ ಪುಂಸ್ಕೃ, ಹರಿಹರ, ಅರ್ಥನಾರಶ್ವ ರೆ ಮುಂತಾದ ಸಂಯುಕ್ತತ್ರ, ರೂಪ 
ಗಳನ್ನೂ ವಿವೇಚನೆಯಿಂದ ಬೇರ್ಪಡಿಸಿ, ದಾಟ” ಅವೆಲ್ಲವುಗಳಲ್ಲೂ ಸಮವಾಗಿ ವ್ಯಾಪಿಸಿ 
ಒಳಗೂ ಹೊರಗೂ ಇರುವ ಬ ಬ್ರಹ್ಮಜೈತನ್ಯದ ಸ್ವರೂಪವನ್ನು ಧ್ಯಾನಿಸುತ್ತಿ ರುವುದಕ್ಕೆ 
ಎರಡನೆಯ ಸನಿಕಲ್ಪಸಮಾಧಿ ಎನ್ನಬಹುದು. 


ಈ ಸಮಾಧಿಸ್ಥಿ ತಿಯಲ್ಲೂ ಉಪಾಸಕನಾದ ಜ್ಞಾನಿಯು ಸಚ್ಚಿದಾನಂದಸ್ವರೂಪ 
ವಾದ ಬ್ರಹ್ಮಚೈತನ್ಯವನ್ನು ಸಾಕ್ಷಾತ್ಯಾರಮಾಡಿಕೊಳ್ಳುತ್ತಾ, ಕಡೆಗೆ ಆ ಆನಂದಾನು 
ಭವದ ಅತಿಶಯದಲ್ಲಿ ಜ್ಞಾತೃ ಜ್ನೇಯ ಜ್ಞಾನ ಎಂಬ ತ್ರಿಪುಟಿಯನ್ನೂ ಮಾರಿ, ಅದೇ 
ತಾನಾಗಿರುವಂತೆಯೂ, ತಾನೇ ಅದಾಗಿರುವಂತೆಯೂ, ಅಪರೋಕ್ತಾನುಭವದಿಂದ 
ಸಾಕ್ಷಾತೃರಿಸುತ್ತಾನೆ, ಇಂತಹ ಸ್ಥಿತಿಗೆ ನಿರ್ವಿಕಲ್ಪ ಸಮಾಧಿ ಎನ್ನಬಹುದು, ಆಗ 
ಉಪಾಸಕನು " ಯಥಾ ದೀಪೋ ನಿನಾತಸ್ಥೋ ನೇಂಗಕೇ ಸೋಪಮಾ ಸ್ಮೃತಾ? 
ಎಂದು ಭಗವದ್ಗೀತೆಯಲ್ಲಿ ವರ್ಣಿಸಿರುವ ಯೋಗಸಿದ್ಧಿಯಲ್ಲಿರುತ್ತಾನೆ. 


ಏತೈಸ್ಗ ಶ್ಸಮಾಧಿಭಿಷ್ಟಡಿ ಸ್ರಿರ್ನಯೇತ್ಕಾಲಂ ನಿರಂತರಂ | 


ಈ ಮೇಲೆ ವಿವರಿಸಿರುವ ಆರುಬಗೆಯ ಸಮಾಧಿಗಳಲ್ಲಿ ಉಪಾಸಕರು ತಮ್ಮ 
ತಮ್ಮ ಯೋಗ್ಯತೆ ಶಕ್ತಿಗಳಿಗ್ಗೂ ತಾವು ಪಡೆದಿರುವ ಸಂಸ್ಕೃತಿಯ ಅಂಶಸ್ತಿಗೂ 
ಕಕ್ಕಂತಹುದನ್ನು ಆರಿಸಿಕೊಂಡು, ಅದನ್ನು ನಿರಂತರವಾಗಿ ಅಭ್ಯಾಸ ಸಮಾಡುತ್ತಾ 
ಮುಂದುವರಿಯುತ್ತಿರಬೇಕು. 


ದೇಹಾಭಿಮಾನೇ ಗಳಿತೇ ನಿಜ್ಞಾತೇ ಪರಮಾತ್ಮನಿ | 
ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರ ಪರಾನ್ಭುತಂ | 


ಈ ದೇಹದಲ್ಲಿ ಉಪಾಸಕನಿಗೆ ನಾನು ನನ್ನದು ಎಂಬ ಅಭಿಮಾನವೂ ಸಡಿಲ 
ವಾಗುತ್ತಾ ಕಡೆಗೆ ನಷ್ಟವಾಗುತ್ತದೆ. ಆಗ ಶ್ರೇಷ್ಠವಾದ ಆತ್ಮಸ್ವರೂಸವು, ಜೀವಾ 
ತ್ಮರೂ ಪರಮಾತ್ಮನೂ ಸಚ್ಚಿದಾನಂದಸ್ವರೂಪದಲ್ಲಿ ಅಭಿನ್ನರು, ಎಂಬ ತತ್ತ ತ್ರ್ವವು 
ಅಸರೋಕ್ಷಾನುಭವದ ಸಾಕ್ಲಾತ್ವಾರವಾಗುತ್ತದೆ. ಅಂತಹೆ ಉತ್ತಮಸ್ಸಿತಿಯನ್ನು 
ಪಡೆದಮೇಲೆ ಜೀವನ್ಮುಕ್ತಸ್ಥಿತಿಯು ಉಂಟಾಗುವುದು. ಆಗ ಮನಸ್ಸು ಯಾವ 
ವಿಷಯದಲ್ಲಿ ಹೇಗೆ ಇದ್ದರೂ ಆಗ ಅವುಗಳಲ್ಲೆಲ್ಲ ನಿತ್ಯಸುಖಾನುಭವವೇ ಆಗಿರುತ್ತ 
ಜಡಿಯೇ ಹೊರತು ದುಃಖಾನುಭವವಾಗುವುದಿಲ್ಲ. ಇಂತಹ ಯೋಗಿಯು ಗುಣತ್ರಯ 
ವನ್ನು ಮಾರಿ, ವಿಧಿ ನಿಷೇಧಗಳನ್ನು ದಾಟದವನಾಗಿರುತ್ತಾನೆ. 


೨೮ ಹಯಗ್ಹೇದೀಯ ಸರಸ್ವತೀ ರಹಸ್ಕೋ ಪನಿಷತ್‌ 


ಭಿದ್ಯತೇ ಹೃದಯಗ್ರಂಥಿಶ್ಚಿ ದ್ಯಂತೇ ಸರ್ವಸಂಶಯಾಃ | 
ಸ್ತೇಯಂತೇ ಚಾಸ್ಯ ಕರ್ಮಾಣಿ ತಸ್ಮಿನ್‌ ದೃಷ್ಟೇ ಪರಾನರೇ 1 


ಅಗ ಉಸಾಸಕನ, ಜ್ಞಾನಿಯ ಹೃದಯದಲ್ಲಿ ಇದುವರಿಗೂ ಪ್ರಬಲವಾಗಿರು 
ತ್ತಿದ್ದ ಚಿದಚಿದ್ದ )ಂಧಿಯು, ಎಂದರೆ ಚಿದ್ರೂಸನಾದ ಜೀವನೂ, ಅ ಚಿದ್ರೂಸವಾದ 
ಜಡವಾದ ಶರೀರ ಮುಂತಾದ ಪ್ರಸಂಚವೂ, ಇನೆರಡೂ ಸೇರಿಕೊಂಡಿರುನಿಕೆಯು, 
ಜ್ಞಾನದಿಂದ, ನಿವೇಚನೆಯಿಂದ, ನಿತ್ಯಾ ನಿತ್ಯ ನಿವೇಕದಿಂದ, ಸುಖದುಃಖನಿನೇಚನೆ 
ಯಿಂದ ಬಿಚ್ಚಿಹೋಗುತ್ತದೆ. ಎಲ್ಲ ಬಗೆಯ ಸಂದೇಹಗಳೂ ನಷ್ಟವಾಗುತ್ತವೆ. 
ಅಂಥವನ ಕರ್ಮಗಳೆಲ್ಲವೂ ನಷ್ಟವಾಗುತ್ತವೆ, ಎಂದರೆ ಅಂತಹ ಕರ್ಮಗಳು 
ಜ್ಞಾನಿಗಳಲ್ಲದವರಿಗೆ ಹೇಗೆ ಸುಖದುಃಖಗಳೆಂಬ ಫಲಗಳನ್ನು ಉಂಟುಮಾಡುತ್ತವೋ 
ಹಾಗೆ, ಜ್ಞಾನಿಯಾದನನಿಗೆ ಉಂಟುಮಾಡಲಾರವು. ಏಕೆಂದರೆ ತತ್ತ್ವಜ್ಞಾನವಿಲ್ಲದ 
ನಮ್ಮಂತಹವರು ಅನಿತ್ಯವಾದುದನ್ನು ನಿತ್ಯವೆಂದೂ, ಅಸುಖಕರವಾದುದನ್ನು ಸುಖ 
ಕರನೆಂದೂ, ಭ್ರಾಂತಿಯಿಂದ ನಂಬಿ ಕರ್ಮಗಳನ್ನು, ಅದರಲ್ಲೂ ವಿಶೇಷವಾಗಿ, ಕಾಮ್ಯ 
ಕರ್ಮಗಳನ್ನೂ ಮಾಡುತ್ತಾ ಫಲಸಿದ್ಧಿಯಾದರೆ ಅಹಂಕಾರದಿಂದ ಮೆರೆಯುತ್ತಲೂ, 
ಫಲಿಸದೇ ಹೋದರೆ ದುಃಖದಿಂದ ತಗ್ಗುತ್ತಲೂ ಇರುತ್ತೇವೆ. ಆದರೆ ವೇದಾಂತ 
ವಿಚಾರದಿಂದ, ಉಪನಿಷತ್ತಿನಲ್ಲಿ ಹೇಳಿರುವ ತತ್ತ್ವವನ್ನು ತಿಳಿಯುವುದರಿಂದ, 
ಅನಿತ್ಯವೂ ಸಾತಿಶಯವೂ ದೋಷದುಃಖಮಿಶ್ರಿತವೂ ಆಗಿರುವ ಐಹಿಕ ಆಮುಸ್ಮಿಕ 
ಫಲಗಳಲ್ಲಿ ರಾಗವನ್ನೂ, ಅದಕ್ಕೆ ಅಡ್ಡಿ ಬಂದರೆ ದ್ವೇಷ ಮುಂತಾದುವನ್ನೂ ಬಿಡುತ್ತೇವೆ, 
ಈ ತಿಳುವಳಿಕೆಯಿಂದ ನಿಷಾಮಕರ್ಮಾಚರಣೆಯು ಸ್ವಾಭಾವಿಕವಾಗಿ ಉಂಟಾಗುತ್ತದೆ. 
ಅದರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ 
ಅರಿಷಡ್ವರ್ಗಗಳು ನಷ್ಟವಾಗುತ್ತವೆ. ಆಗ ವೈರಾಗ್ಯವು ಉಂಟಾಗುತ್ತದೆ, ಹೀಗೆ 
ಜ್ಞಾನ ವೈರಾಗ್ಯಗಳಿಂದ ನಮ್ಮ ಕರ್ಮಗಳು ಹುರಿದ ಬೀಜಗಳಂತೆ ಮೊಳಕೆಯಾಗದೆ 
ನಷ್ಟವಾದಂತಾಗುತ್ತವೆ. ಪ್ರಾರಬ್ಧಕರ್ಮದ ಫಲವು ಈ ದೇಹನಿರುವವರೆಗೆ ಅನುಭವಿಸಿ 
ಮುಗಿದುಹೋಗುತ್ತದೆ. ಮುಂದಿನ ದೇಹಕ್ಕೆ ಕಾರಣವಾಗಬಹುದಾಗಿದ್ದ ಇತರ 
ಕರ್ಮಗಳೆಲ್ಲವೂ ಜ್ಞಾನದಿಂದ ನಷ್ಟವಾಗಿ, ವಿದೇಹಕೈೈ ವಲ್ಯವೆಂಬ ಮೋಕ್ಷನಾಗುತ್ತದೆ 
ಎಂದು ತಾತ್ಸರ್ಯವು, ಆದುದರಿಂದ ಈ ಜಗತ್ತಿನಲ್ಲಿರುವ ಮೇಲಾದ ಕೀಳಾದ ಎಲ್ಲ 
ಪದಾರ್ಥಗಳಲ್ಲೂ ಒಂದೇ ಸಮನಾಗಿರುವ, ಅವೆಲ್ಲದರಲ್ಲೂ ಅವನ್ನೂ ಮಾರಿ 
ಎಲ್ಲೆ ಡೆಯಲ್ಲೂ ವ್ಯಾಪಿಸಿರುವ, ಪರಬ್ರಹ್ಮಚೈ ತನ್ಯವೆಂಬ ತತ್ತ್ವವನ್ನ್ಕೂ ಸಾಕ್ಟ್ಯಾತೃರಿಸಿ 
ಕೊಂಡಮೇಲೆ, ಆ ಸರತತ್ತ್ವವೂ ಜೀವನೂ ಪಾರಮಾರ್ಥಿಕವಾಗಿ ಸಚ್ಚಿದಾನಂದ 
ರೂಪದಲ್ಲಿ ಅಭಿನ್ನರು ಎಂಬ ಜೀವಬ್ರಹ್ಮ್ಮೈ ಕ್ಯವನ್ನು ಅಸರೋಕ್ತಾನುಭವದಿಂದ 
ಸಾಕ್ಷಾತ್ಮರಿಸಿಕೊಂಡಮೇಲೆ, ಅಲ್ಲಿಯೇ ಆಗಲೇ ಸಂಸಾರ ದುಃಖದಿಂದ ಬಿಡುಗಡೆ 
ಎಂಬ ಮೋಕ್ಷವಾಗುತ್ತದೆ ಎಂಬುದು ಭಾವವು. 


ಯಗ್ವೇದೀಯ ಸ ಸರಸ ಸತೀರಹಸೆ ್ಯ್ಯೋಪನಿಷತ್‌ ೨೯ 


ಮಯಿ ಜೀನತ್ಸಮಾಶತ್ವಂ ಕಲ್ಪಿತಂ ನಸ್ತುತೋ ನಹಿ | 


ಇತಿ ಯಸ್ತು ನಿಜಾನಾತಿ ಸ ಮುಕ್ತೋ ನಾತ್ರಸಂಶಯಃ ॥ 
॥ ಇತ್ಯುಪನಿಷತ್‌ Il 

ಸರಸ್ವತೀದೇವಿಯು ವೇದಾಂತತತ್ತ್ವವನ್ನು ಹೀಗೆ ವಿವರಿಸಿ, ಕಡೆಗೆ ಮುಖ್ಯವಾದ 
ಅಂಶವನ್ನು ತಿಳಿಸಿ ಮುಗಿಸುತ್ತಾಳೆ. ಓ ಖುಷಿಗಳಿರ್ಕಾ ನನ್ನಲ್ಲಿಯೇ ಜೀವತ್ವವೂ 
ಈಶ್ವರತ್ವವೂ ಸಮವಾಗಿ ಕಲ್ಪಿತವಾಗಿವೆ. ಇವೆರಡೂ ಸಮವಾಗಿ ಅವಾಸ್ತವವಾದಂ 
ತಹವು. ಜೀವನಮೇಲೆ ಅಧಿಕಾರ ಮಾಡುತ್ತಿರುವ ಅನಿದ್ಯಯೂ, ಅಜ್ಞಾನವೂ, 
ಈಶ್ವರನಿಗೆ ಅಧೀನವಾಗಿ ಸೃಷ್ಟ್ಯಾದಿಗಳನ್ನು ನೆರವೇರಿಸುತ್ತಿರುವ ಮಾಯೆಯೂ 
ಸರತತ್ತ ಎದ ಅಜ್ಞಾನದಿಂದ ಕಲ್ಪಿ ತವಾಗಿವೆ. ಜ್ಞಾ ನದಿಂದ ಅವು ನಷ್ಟವಾಗಿ ಜೀವ 
ಚೈತನ್ಯಪೂ ಈಶ್ವ ರಜೆ ತನ್ಯವೂ ಸಚಿ 3 ದಾನಂದರೂಪದಲ್ಲಿ ಏಕವಾಗಿ, ಸರಬ್ರಹ್ಮರೂಪ 
ವಾಗಿ, ನಂದನ ಉದಹ ಮೋಕ್ಷವು. ಹೀಗೆಂಬ ತಿಳಿವಳಿಕೆಯನ್ನು 
ಯಾರು ವೇದಾಂಶವಿಚಾರ ಉಪಾಸಣೆಗಳಿಂದ ಅಪರೋಕ್ತಾನುಭವದಲ್ಲಿ ಸಾಕ್ಷಾತ್ಸರಿಸಿ 
ಕೊಳ್ಳುತ್ತಾರೋ ಅಂಥವರು ಮುಕ್ತರಾಗುತ್ತಾರೆ, 


ಪರತತ್ತ್ವದ ಉಪದೇಶವು ಹೀಗೆ ಮುಗಿದುದು. 
ಓಂ ವಾಜ್ಮೀ ಮನಸಿ ಇತಿ ಶಾಂತಿಃ ॥ 


ಓಂ ವಾಜ್ಮ್‌ ಮನಸಿ ಎಂಬ ಶಾಂತಿಪಾಠವನ್ನು ನಿರ್ನಿಫ್ಲೆವಾಗಿ ಸಿದ್ಧಿಯನ್ನು 
ಪಡೆಯಲು ಅರ್ಥಜ್ಞಾನಪೂರ್ವಕವಾಗಿ ಹೇಳಿಕೊಳ್ಳಬೇಕು. 


ಇತಿ ಸರಸ್ಪತೀರಹಸ್ಕ್ಯೋಪನಿಷತ್‌ ಸಮಾಪ್ತಾ ॥ 
ಶ್ರೀ ಸರಸ್ವತೀ ರಹಸ್ಕೊ ಪರಿಷತ್ತು ಹೀಗೆ ಮುಗಿದುದು. 


ಓಂತತ್ಸತ್‌ ॥ 


ಎಡತೊರೆ ದೇವಯ್ಯ ದೀಕ್ಷಿತರ ಮಗ 
ಚಂದ್ರಶೇಖರಶಾಸ್ತ್ರೀ. 


ll esl 


De 


ಅಥ 
ಸೌಭಾಗ್ಯಲ 


ll ಶ್ರೀಃ ॥ 


| ಅಥ ಹುಗ್ಗೇದೀಯ ಸೌಭಾಗ್ಯಲಸ್ತ್ಮ್ಯುಪನಿಷತ್‌ ॥| 


ಖುಗ್ರೇದಕ್ಕೆ ಸಂಬಂಧಿಸಿರುವ ಸೌಭಾಗ್ಯಲಕ್ಷ್ಮೀದೇವಿಯ ತತ್ತ್ವಧರ್ಮರಹಸ್ಯ 
ವನ್ನು ತಿಳಿಸುವ ಉಪನಿಷತ್ತು ಈಪ್ರಕಾರವಾಗಿದೆ. 


ಶಾಂತಿಮಂತ್ರವು 
ಓಂ ವಾಜ್ಕ್ಕೀ ಮನಸಿ ಪ್ರತಿಷ್ಠಿತಾ! ಮನೋ ಮೇ ವಾಜಿ ಪ್ರತಿಷ್ಠಿತಂ | 


ಇದರಂತೆಯೇ ಶಾಂತಿಪಾಠಗಳನ್ನು ಪ್ರತಿಯೊಂದು ಉಪನಿಷತ್ತಿನ ಮೊದಲಿ 
ನಲ್ಲಿಯೂ ಕಡೆಯಲ್ಲಿಯೂ ಹೇಳಬೇಕೆಂದು ವಿಧಿಯನ್ನು ಅನುಸರಿಸಿ ಬಂದಿರುವ ಈ 
ಸಂಪ್ರದಾಯಕ್ಕೆ ಉದ್ದೇಶವು ಹೀಗಿದೆ“ ಶ್ರೇಯಾಂಸಿ ಬಹುವಿಘ್ನಾನಿ? ಎಂದರೆ 
ಸಾಮಾನ್ಯವಾಗಿ ಒಳ್ಳೆಯ ಕೆಲಸಗಳಿಗೆ ಅಡ್ಡಿಗಳು ಹಲವು ಬಗೆಯಾಗಿ 
ಬಂದೊದಗುವದುಂಟು. ಅಂತಹ ವಿಘ್ನಗಳನ್ನು ಅವುಗಳಲ್ಲೂ ಮಾನವನ 
ತಿಳಿವಳಿಕೆಗೆ ಬಾರದೆಯೂ, ಅವನ ಯತ್ನಕ್ಕೆ ನಾರಿಯೂ, ಇರಬಹುದಾದಂತಹೆ 
ಅಡ್ಡಿಗಳನ್ನು, ಪರಿಹರಿಸಲು ದೇವತೆಗಳ ಸಹಾಯವನ್ನು ಈ ಶಾಂತಿಮಂತ್ರಗಳಲ್ಲಿ 
ಪ್ರಾರ್ಥಿಸಿರುತ್ತದೆ. ಕಡೆಯಲ್ಲಿಯೂ ಶಾಂತಿಮಂತ್ರಗಳನ್ನು ಹೇಳುವುದರಿಂದ 
ಉಪನಿಷತ್ತಿ ನಿಂದ ನಮಗೆ ದೊರೆತಿರುವ ತಿಳಿವಳಿಕೆಯು ನಷ್ಟವಾಗದೆ ಸಫಲವೂ 
ಪರಿಣಾಮಕಾರಿಯೂ ಆಗಿ ಉಳಿಯುವಂತಾಗುತ್ತದೆ. 


ಪರತತ್ತ್ವಜ್ಞಾನವನ್ನುಂಟುಮಾಡುವ ಈ ಉಪನಿಷದ್ದ ್ರಂಥದ ಪಾರಾಯಣ 
ದಲ್ಲಿ ತೊಡಗಿರುವ ನನ್ನ ವಾಕ್ಕು ಮನಸ್ಸಿನಲ್ಲಿ ಬೇರೂರಿರಲಿ, ಏಕೆಂದರೆ ಮನಸ್ಸಿನಲ್ಲಿ 
ಯಾವ ಶಬ್ದವನ್ನು ಹೇಳಬೇಕೆಂದು ಇಚ್ಛೆಯು ಇರುತ್ತದೋ ಅದನ್ನೇ ಸಾಮಾನ್ಯವಾಗಿ 
ಹೇಳುತ್ತೇವೆ, ಹಾಗೆಯೇ ನನ್ನ ಮನಸ್ಸೂ ಆ ಮಾತಿನಲ್ಲಿ ನೆಲಸಿರಲಿ. ತಿಳಿವಳಿಕೆ 
ಯನ್ನು ಯಾವ ಮಾತು ತಿಳಿಸಬಲ್ಲುದೋ ಅದನ್ನೇ ಹೇಳಬೇಕೆಂದು ಇಚ್ಛೆಯೂ 
ಮನಸ್ಸಿನಲ್ಲಿಸಾಧಾರಣವಾಗಿ ಇರುತ್ತದೆ. ಹೀಗೆ ಪರಸ್ಪರವಾಗಿ ಸಹೆಕರಿಸುತ್ತಿರುವ 
ಮನಸ್ಸು ಮತು ವಾಕ್ಕುಗಳಿಂದಲೇ ತತ್ತ್ವಾರ್ಥವನ್ನು ಸಮಗ್ರವಾಗಿಯೂ 


ಎ 


೩೪ ಹಗ್ವೇದೀಯ ಸಾಭಾಗ್ಯಲಕ್ಟು $ಸನಿಷತ್‌ 


ನಿಶದವಾಗಿಯೂ ತಿಳಿಯಲಾಗು _ದೆ, ಮನಸ್ಸು ಸಮಾಧಾನದಿಂದ ಇರದಿದ್ದಕೆ 
ನಿದ್ರಿಸುತ್ತಿರುವವನ ಅಥವಾ ಹುಚ್ಚನ ಮಾತುಗಳಂತೆ ಅಸಂಗತವಾಗಿರಬಹುದು. 
ಅಲ್ಲದೆ ಹಾಗೆಯೇ ಮಾತು ಸಟುವಾಗಿರದಿದ್ದರೆ ಧ್ವನಿಯು ಗದ್ಗದವಾಗಿ ಹೇಳಬೇಕಾ 
ದಷ್ಟನ್ನು ಪೂರ್ಣವಾಗಿಯೂ ತಕ್ಕಷ್ಟು ಗಟ್ಟಿಯಾಗಿಯೂ ಹೇಳಲಾಗದೆ ಹೋಗ 
ಬಹುದು. ಆದುದರಿಂದ ಅವೆರಡಕ್ಕೂ ಎಂದರೆ ವಾಜ್ಮನಸ್ಸುಗಳಿಗೆ ಪರಸ್ಪರವಾಗಿ 
ಅನುಕೂಲ್ಯ ಸಹಕಾರಗಳು ಇರಲಿ ಎಂದು ಪ್ರಾರ್ಥಿಸಿದೆ. 


ಆನಿರಾನೀರ್ಮ ಏಧಿ | ನೇದಸ್ಯ ಮ ಅಣೀಸ್ಥಃ | 
ಶ್ರುತಂ ಮೇ ಮಾ ಪ್ರಹಾಸೀಃ | 


ಆನಿಃ ಎಂಬ ಶಬ್ದವು ಮೊದಲು ಅವ್ಯಕ್ತವಾಗಿದ್ದುದು ಈಗ ವ್ಯಕ್ತವಾಗುವಿಕೆ 
ಯನ್ನು ಬೋಧಿಸುತ್ತದೆ. ಆದುದರಿಂದ ನಮ್ಮ ಆತ್ಮಸ್ವರೂಪವಾದ ಚಿಜ್ಜೋತಿಯು 
ಅಥವಾ ಸ್ವಪ್ರಕಾಶ ಬ್ರಹ್ಮಚೈ ತನ್ಯವು ಎಂದು ತಿಳಿಯಬಹುದು, ಅಂತಹ ಓ 
ಚೈತನ್ಯವೇ, ನೀನು ನನ್ನ ಬುದ್ಧಿಗೆ ಗೋಚರವಾಗು. ಅವಿದ್ಯೆಯ ಮುಸುಕನ್ನು 
ತೆಗೆದುಹಾಕಿ ನಿನ್ನ ನಿಜವಾದ ಸ್ವರೂಪವು ಪ್ರಕಟವಾಗುವಂತೆ ಮಾಡು. ಓ 
ವಾಜ್ಮನಸ್ಸುಗಳೇ, ಅಭಿಮಾನಿದೇವತೆಗಳೇ, ನನಗಾಗಿ ತತ್ತ್ವಜ್ಞಾನವನ್ನುಂಟುಮಾಡ 
ಬಲ್ಲ ಉಪನಿಷದ್ವಾಕ್ಯಗಳನ್ನು ಅವುಗಳ ಅರ್ಥದೊಡನೆ ನನಗೆ ತಲನಿಸುವ ಶಕ್ತಿಯುಳ್ಳ 
ವರಾಗಿರಿ. ನಾನು ಅಧ್ಯ್ಯಯನಮಾಡಿದ ಗ್ರಂಥವೂ, ನಾನು ಕೇಳಿದ ಉಪದೇಶದ 
ಮಾತಿನ ಅರ್ಥವೂ, ಯಾವಾಗಲೂ ನನ್ನನ್ನು ಬಿಡದೆ ಇರಲಿ. ಹೀಗೆ ತಿಳಿವಳಿಕೆಯು 
ನಡೆವಳಿಕೆಯನ್ನು ತಪ್ಪದೆ ಮೇಲ್ಪಡಿಸುತ್ತಿರಲಿ. 


ಅನೇನಾಧೀತೇನ ಅಹೋರಾತ್ರಾನ್‌ ಸಂದಧಾಮಿ! ಯತಂ ವದಿಷ್ಯಾಮಿ | 
ಸತ್ಯಂ ವದಿಷ್ಯಾಮಿ! ತನ್ಮಾಮವತು! ತದ್ವಕ್ತಾರಮನತು! ಅವತುಮಾಂ! 
ಅವತು ವಕ್ತಾರಂ | ಅವತು ವಕ್ತಾರಂ ಓಂ ಶಾಂತಿಶ್ಯಾಂತಿಶ್ಯಾಂತಿಃ Il 


ಈ ಅಧ್ಯಯನದೊಡನೆ ನಾನು ಹೆಗಲು ರಾತ್ರಿಗಳನ್ನು ಕೂಡಿಸಿರುತ್ತೇನೆ. 
ಎಂದರೆ ನಾನು ಯಾವಾಗಲೂ ಎಡೆಬಿಡದೆ, ಹೆಗಲಿನಲ್ಲೂ, ರಾತ್ರಿಯಲ್ಲೂ ಒಂದು 
ಕ್ಷಣಕಾಲವನ್ನೂ ಬೇರೆ ಕೆಲಸವನ್ನು ಮಾಡುವುದರಲ್ಲಿ ವ್ಯರ್ಥವಾಗಿ ಕಳೆಯದೆ, 
ಬೇಸರ ಆಲಸ್ಯಗಳನ್ನು ಬಿಟ್ಟು, ಈ ಅಧ್ಯಯನ ಅರ್ಥಧ್ಯಾನಗಳಲ್ಲೇ ಆಸಕ್ತನಾಗಿರು 
ತ್ತೇನೆ. ಸರಮಾರ್ಥತತ್ತ್ವ್ವವನ್ನು ಮನಸ್ಸಿನಿಂದ ವಿಚಾರಿಸಿ ತಿಳಿದು ಮಾತಿನಿಂದ 
ಹೇಳುತ್ತಿರುತ್ತೇನೆ. ಆ ಪಾರಮಾರ್ಥಿಕಸತ್ಯವಾದ ಬ್ರಹ್ಮತತ್ತ್ವವು ನನ್ನನ್ನು ಸಮ್ಯಕ್‌ 
ಜ್ಞಾನವನ್ನು ಉಂಟುಮಾಡೋಣದರಿಂದ ಕಾಪಾಡಲಿ. ಹಾಗೆಯೇ ನನ್ನ ಗುರುವನ್ನೂ 
ತತ್ತ್ವವನ್ನು ತನಗೆ ಬೋಧಿಸುವಷ್ಟು ಸಾಮಥಣ್ಯವುಳ್ಳವನನ್ನಾಗಿ ಮಾಡಿ ಕಾಪಾಡಲಿ. 


ಯಗ್ವೇದೀಯ ಸೌಭಾಗ್ಯಲಕ್ಷ್ಟ್ಮು $ಸನಿಷತ್‌ ೩೫ 


ಈ ಪ್ರಕಾರವಾಗಿ ಸಾಧನಕಾಲದಲ್ಲಿ ಹೇಗೋ ಹಾಗೆ ಫಲಕಾಲದಲ್ಲೂ ಎಂದಕ, 
ಅಧ್ಯಯನ ಉಪದೇಶಗಳು ಮುಗಿದಮೇಲ್ಲೂ, ಶಿಷ್ಯನಾದ ನನ್ನಂತಹೆವನನ್ನು 
ಅಜ್ಞಾನವನ್ನು ಹೋಗಲಾಡಿಸಿ ಕಾಪಾಡಲಿ ; ಗುರುವನ್ನು ತಿಳಿವಳಿಕೆಯ ನಂದಾದೀಪ 
ವನ್ನು ನಂದದಂತೆ ಕುಂದದಂತೆ ಉಜ್ವಲವಾಗಿರುವಂತೆ ಕಾಪಾಡಿ ಮುಂದಿನ ಶಲೆ 
ಮಾರುಗಳಿಗೆ ಈ ಗುರುಶಿಷ್ಯಪರಂಪರೆಯಿಂದ ಅವಿಚ್ಛಿನ್ನವಾಗಿ ಸಾಗಿಸುವಂತಾದುದರಿಂದ 
ಉಂಟಾಗುವ | ಧನ್ಯ ತೆಯ ಸಂತೋಷವನ್ನು ಅನುಗ್ರ ಹಿಸಿ ಕಾಪಾಡಲಿ. ಈ ಅಭಿ 
ಪ್ರಾಯದ ಪ ಪ್ರಾಮುಖ್ಯ ವನ್ನು ಸೂಚಿಸುವುದಕ್ಕೋಸ್ಟರ "ಅವತು ಮಾಂ, ಅವತು 
ಫಿ ಎಂದು Ra ಆವೃತ್ತಿಯೂ ಒತ್ತಿ ಹೀಳಿಜಿ. ಕಡೆಯಲ್ಲಿ " ಅವತು 
ವಕ್ತಾರಂ? ಎಂಬ ವಾಕ್ಯವನ್ನು ಎರಡುಸಲ ಹೇಳಿರುವುದು ಈ ಶಾಂತಿಮಂತ್ರವು 
ಮುಗಿದುದನ್ನು ಸೂಚಿಸುತ್ತದೆ. 


ಓಂ ಸುತ್ತ Il 


ಮಂಗಳವಾಗಲಿ. ತಾಪತ್ರ ಯಗಳೂ ಬೇರುಸಹಿತವಾಗಿ ಪುನಃ ಏಳದಂತೆ ನಾಶವಾಗಲಿ. 


ಅಥ ಭಗವಂತಂ ದೇನಾ ಊಚುಃ - ಹೇ ಭಗರ್ವ ನಃ 
ಕಥಯ ಸೌಭಾಗ್ಯಲಕ್ಷ್ಮೀವಿವ್ಯಾಂ | ತಥೇತ್ಯವೋಚತ್‌ 
ಭಗವಾನಾದಿನಾರಾಯಣಃ | ಸರ್ವೇ ದೇವಾ ಯೂಯಂ 
ಸಾನಧಾನಮನಸೋ ಭೂತ್ವಾ ಶೃಣುತ || 


ದೇವತೆಗಳು ಮಹಾಮಹಿಮಶಾಲಿಯಾದ ನಾರಾಯಣನನ್ನು ಕುರಿತು ಹೀಗೆ 
ವಿಜ್ಞಾ ಫಿಸಿದರು.--ಓ ಸಡು ತತ ರ್ಯಸಂಪನ್ನ ನಾದ ನಾರಾಯಣನೇ, ಶ್ರೀ ಸೌಭಾಗ್ಯ 
ಲಕ್ಷಿ ದೇವಿಯ ತತ್ತ್ವಸ್ವ ೂಪವನ್ನು ನಮಗೆ *ಳಿಯಹೇಳು ಎಂದು ಕೇಳಿಕೊಂಡರು, 
ಬ ಜಾಣಾ ನ ಆಗಲೆಂದು ಒಪ್ಪಿ ಹೀಗೆ ವಿವರಿಸಿದನು. ಓ 
ದೇವತೆಗಳಿರಾ, ನೀವೆಲ್ಲರೂ ನಿರಾತಂಕವಾದ ಅಚಂಚಲವಾದ ಮನಸ್ಸುಳ್ಳವರಾಗಿ 
ಕೇಳಿರಿ, 


ತುರೀಯರೂಪಾಂ ತುರೀಯಾತೀತಾಂ ಸರ್ವೋತ್ಕಟಾಂ 


ಸರ್ವಮಂತ್ರಾಸನಗತಾಂ ಪೀಠೋಪಸೀಠದೇನತಾ ಪರಿ 
ವೃತಾಂ ಚತುರ್ಭುಜಾಂ ಶ್ರಿಯಂ ॥ 


೩೬ ಯಗ್ವೇದೀಯ ಸೌಭಾಗ್ಯಲತ್ಟ್ಮ ಖಸನಿಷತ್‌ 


ಭಗ ಶಬ್ದವು-ಶ್ರೀ, ಕಾಮ, ಮಾಹಾತ್ಮ್ಯ, ವೀರ್ಯ, ಯತ್ನ, ಅರ್ಕ, ಕೀರ್ತಿ, ಷು! 
ಎಂಬ ಕೋಶದದಂತೆ ಸಂಪತ್ತು, ಕಾಂತಿ, ಮಹಿಮೆ, ಶಕ್ತಿ, ಯಶಸ್ಸು ಮುಂತಾದು 
ವನ್ನು ಬೋಧಿಸುತ್ತದೆ. ಸೌಭಾಗ್ಯವೆಂದರೆ ಇವೆಲ್ಲದರಲ್ಲೂ ಅತಿಶಯವಾಗಿರುವಿಕೆಯು. 
ಲಕ್ಷ್ಮೀದೇನಿಯ ಅನುಗ್ರಹದಿಂದ ಉಪಾಸಕರಿಗೆ ಈ ಎಲ್ಲ ಫಲಗಳೂ, ದೊರೆಯು 
ವಂತಾಗುತ್ತವೆ. ಆದುದರಿಂದ ಇವಕ್ಕೆಲ್ಲ ಅಭಿಮಾನಿನಿಯಾದ ದೇವತಾಶಕ್ತಿಗೆ 
ಸೌಭಾಗ್ಯಲ್ಷ್ಮ್ಮೀ ಎಂದು ಅನ್ವರ್ಥನಾಮವು, ಈ ದೇವಿಯು ಸರಮಾರ್ಥತತ್ತ್ವ 
ಸ್ವರೂಪದಲ್ಲಿ ಎಚ್ಚರ, ಕನಸು, ನಿದ್ರೆಗಳೆಂಬ ಮೂರು ಅವಸ್ಥೆಗಳನ್ನು ಮಾರಿ 
ನಾಲ್ಕನೆಯ ಸ್ಥಿತಿಸ್ಟರೂಪಳ್ಕೂ ಅಷ್ಟೇ ಏಕೆ, ಅವಸ್ಥಾ (ಕೆಲವುಕಾಲ ಇರುವ ವಿಶೇಷ 
ಸ್ಥಿತಿ) ರೂಪವನ್ನೇ ಮಾರಿರುವ ನಿತ್ಯರೂಪಳೂ, ಎಲ್ಲಕ್ಕೂ ಮಿಗಿಲಾದವಳೂ, ಎಲ್ಲ 
ಮಂತ್ರಗಳಲ್ಲೂ ನೆಲಸಿರುವವಳೂ, ಇವಳ ಪೀಠದ ಅಂತಸ್ತುಗಳಲ್ಲಿ ತಮ್ಮ ತಮ್ಮ 
ಅರ್ಹಕೆಗೆ ತಕ್ಕಂತೆ ಆಶ್ರಯಿಸಿರುವ ದೇವತೆಗಳಿಂದ ಕೂಡಿರುವವಳೂ, ನಾಲ್ಕು 
ತೋಳುಗಳುಳ್ಳವಳೂ, * ಶ್ರೀ? ಎಂದು ಪ್ರಸಿದ್ಧಳೂ, ಆಗಿರುವ ದೇವಿಯಾಗಿದಾಳೆ. 
ಈ ದೇವಿಯ ಶತ್ತ್ವವನ್ನೂ, ಆರಾಧನಕ್ರಮವನ್ನೂ ಹೇಳುವೆನು. ಮನಸ್ಸಿಟ್ಟು 
ಗ್ರಹಿಸಿರಿ, 


ಹಿರಣ್ಯವರ್ಣಾಮಿತಿ ಪಂಚೆದಶಗಿನ್ಸಧಾನ್ಯಯಥ | ಅಥ 
ಪಂಚದಶಖಯಗಾತ್ಮಕಸ್ಯ ಶ್ರೀ ಸೂಕ್ತ ಸ್ಯಾನಂದಕರ್ದಮ 
ಚಿಕ್ಲ್ಷೀತೇಂದಿರಾಸುತಾ ಯಷಯಃ। ಶ್ರೀರಿತ್ಯಾದ್ಯಾಯಚೆಃ 
ಚತುರ್ದಶಾನಾಮೃಚಾಮಾನಂದಾದ್ಯೃಷಯಃ 


ಈ ದೇವಿಯನ್ನು “ ಹಿರಣ್ಯವರ್ಣಾಂ? ಎಂದು ಪ್ರಾರಂಭವಾಗುವ ಶ್ರೀ 
ಸೂಕ್ತದ ಹದಿನೈದು ಖುಜ್ಮಂತ್ರಗಳಿಂದ ಅವುಗಳ ಅರ್ಥಜ್ಞಾನಪೂರ್ವಕವಾಗಿ ಧ್ಯಾನ 
ಮಾಡಿರಿ. ಹದಿನೈದು ಬುಕ್ಕುಗಳುಳ್ಳ ಈ ಶ್ರೀಸೂಕ್ತಕ್ಕೆ ಆನಂದಕರ್ದಮ ಚಿಕ್ಲೀಶ 
ಇಂದಿರಾಸುತ ಇವರೇ ಖುಹಿಗಳ್ಳು ಎಂದರೆ ಈ ಮಂತ್ರತತ್ತ್ವಗಳನ್ನು ಮೊದಲು 
ಮನಗಂಡು ಪ್ರಚಾರಕ್ಕೆ ತಂದ ಮಹನೀಯರು. ಈ ಮೊದಲನೆಯ ಮತ್ತು ಇತರ 
ಹದಿನಾಲ್ಕು ಖುಜ್ಮಂತ್ರಗಳಿಗೆ ಆನಂದಕರ್ದಮ ಮುಂತಾದವರು ಖುಹಿಗಳು, 


ಹಿರಜ್ಯವರ್ಣಾಮಿತ್ಯಾದ್ಯೃಕ್ಟ್ರ ಯಸ್ಯಾನುಷ್ಟುಷ್‌ ಛಂದಃ I 
ಕಾಂಸೋಸ್ಮೀತ್ಯಸ್ಯ ಬೃಹತೀ ಛಂದಃ | ತದನ್ಯಯೋರ್ದ್ಯ 
ಯೋಸ್ರಿಷ್ಟುಸ್‌ ಛಂದಃ | ಅನುಷ್ಟುಪ್‌ ಪುನರಷ್ಟಕಸ್ಯ | 
ಶೇಷಸ್ಯ ಪ್ರಸ್ತಾರಪಂಕ್ತಿಃ 


ಯಗ್ವೇದೀಯ ಸಾಭಾಗ್ಯಲಕ್ಟ್ಮ್ಮು ತಸೆನಿಷತ್‌ ೩೭ 


“ಹಿರಣ್ಯ ವರ್ಣಾಂ > ಎಂದು ಪ್ರಾರಂಭವಾಗುವ ಮೊದಲಿನ ಮೂರು ಬುಕ್ಕುಗಳು 
ಅನುಷ್ಟು ಪ್‌ ಛಂದಸ್ಸಿನ ಲಕ್ಷಣವುಳ್ಳ ವಾಗಿವೆ. * ಕಾಂಸೋಸ್ಮಿಕಾಂ > ಎಂದು 
ಪಾ ್ರ್ರಾರಂಭವಾಗುವ ಜುಬ್ಮಂತ್ರ ವ್ರುಬ ಹತ ಛಂದಸ್ಸಿನಲ್ಲೂ, ಅದರ ಮುಂದಿನ ಎರಡು 
ಸುತ್ತು ಗಳು ತ್ರಿ ಸ್ಟುಪ್‌ ಛಂದಸ್ಸಿ ಹ ಮುಂದಿನ ಎಂಟು ಮಂತ್ರಗಳು ಅನುಷ್ಟು ಪ್‌ 
ಭಂದಸ್ಸಿನಲ್ಲೂ 0 Rs ತ್ರವು ಪ್ರಸ್ತಾರಪಂಕ್ತಿ ಛಂದಸಿ ನಲ್ಲನ ಇದೆ. 


ಶ್ಯ್ಯಗ್ನಿರ್ನೇವತಾ! ಹಿರಣ್ಯವರ್ಣಾನಿತಿಬೀಜಂ! ಕಾಂಸೋ 
ಸ್ಮೀತಿ ಶಕ್ತಿಃ! ಹಿರಣ್ಮಯಾ ಚಂದ್ರಾ ರಜತಸ್ರಚಾ ಹಿರಣ್ಯ 
ಸ್ರಜಾ ಹಿರಣ್ಯಾ ಹಿರಣ್ಯವರ್ಣೆೇತಿ ಪ್ರಣನಾದಿನನೋನ್ರೈ 
ಶ್ಚತುರ್ಥನ್ತೈರಂಗನ್ಯಾಸಃ | ಮಸ್ತಲೋಚನಶ್ರುತಿಘ್ರಾಣ 
ವದನಕಂಠಬಾಹುದ್ದಯಹೈವಯನಾಭಿಗುಹ್ಯಸಾಯೂರು 
ಜಾನು ಜಂಘೇಷು ಶ್ರೀಸೂತ್ತೈಕೇನ ಕ್ರಮಶೋ ನ್ಯಸೇತ್‌॥ 


ಈ ಸೂಕ್ತ ಮಂತ್ರಗಳಿಂದ ಉಪಾಸ್ಯಳಾಗಿರುವ ದೇವತೆಯು ಅಗ್ನಿ ತೇಜೋ 
ರೂಪಳಾದ ಶ್ರೀದೇವಿಯು. “ ಹಿರಣ್ಯವರ್ಣಾಂ? ಎಂದು ಪ್ರಾರಂಭವಾಗುವ ಮಂತ್ರ 
ದಿಂದ ಬೀಜವನ್ನೂ, £ ಕಾಂಸೋಸ್ಕಿ' ಎಂಬ ಮಂತ್ರದಿಂದ ದೇವಿಯ ಶಕ್ತಿಯನ್ನೂ, 
ಕೀಲಕವನ್ನೂ ಭಾವಿಸಬೇಕು. ಓಂ ಹಿರಣ್ಮಯಾಯ್ಯೆ ನಮಃ | ಓಂ ಚಂದ್ರಾಯ್ಕೆ 
ಸಾ ಓರ ರಜತಸ್ರ ಯೆ ನಮಃ | ಓಂ ಹಿರಣ್ಯ ಸ್ರಜಾಯೈ ನಮಃ | ಓಂ 

ಣ್ಯಾಯ್ಕೆ ನಮಃ | re ಹಿರಣ್ಯವರ್ಣಾಯ್ಯೆ ನಮಃ | ಎಂಬ ಈ ಆರು ನಾಮ 
|! ಕ್ರಮವಾಗಿ ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಿಕೊಳ್ಳ ಬೇಕು, ಅನಂತರ 
ದಲ್ಲಿ ಶಿರಸ್ಸು ಕಣ್ಣು ಕೆನಿ ಮೂಗು ಮುಖ ಕತ್ತು ಹ ತೋಳುಗಳು ಎದೆ 
ಹೊಕ್ಕುಳು "ಗುಹ್ಯ ಪಾಯು ತೊಡೆ ಮಂಡಿ ಜಂಗಾಲು ಈ ಅವಯವಗಳಲ್ಲಿ 
ಕ್ರಮವಾಗಿ ಈ ಶ್ರೀಸೂಕ್ತದ ಮಂತ್ರಗಳಿಂದ ನ್ಯಾಸಗಳನ್ನು ಮಾಡಿಕೊಳ್ಳಬೇಕು. 


ಅಮಲಕಮಲಸಂಸ್ಥಾ ತದ್ರಜಃಪುಂಜವರ್ಣಾ 
ಕರಕೆಮಲಧೃತೇಷ್ಟಾಃಭೀತಿಯುಗ್ಮಾಂಬುಜಾ ಚೆ! 
ಮಣಿಮಕುಟವಿಚಿತ್ರಾಲಂಕೃತಾಕಲ್ಪಜಾಲೈಃ 
ಸಕೆಲಭುನನಮಾತಾ ಸಂತತಂ ಶ್ರೀಶ್ಶ್ರೀಯೈ ನಃ॥ 


ಧಾ ನಪದ್ಯದ ಅರ್ಥವು ಹೀಗಿದೆ... -ನಿರ್ಮಲವಾದ ತಾವರೆಹೊನಿನಲ್ಲಿ 
ನೆಲಸಿರುವ. ಆ ತಾವರೆಹೂವಿನ ಪರಾಗದ ಸಮೂಹೆದಂತೆ ಚಿನ್ನದ ಹಳದಿಬಣ್ಣವುಳ್ಳ, 


೩೮ ಯಗ್ರೇದೀಯ ಸೌಭಾಗ್ಯಲಕ್ಟ್ಮು (ಪನಿಷತ್‌ 


ತಾವರೆಹೂವಿನಂತೆ ಎಳೆಗೆಂಪಾದ ಕೈಗಳಲ್ಲಿ ವರದ ಅಭಯಮುದ್ರೆಗಳನ್ನೂ, ಎರಡು 
ಕಮಲಗಳನ್ನೂ ಧರಿಸಿರುವ, ರತ್ನಖಚಿತವಾದ ಕಿರೀಟಿ ಮುಂತಾದ ಕಲ್ಪವೃಕ್ಷದಿಂದ 
ಲಭಿಸಿದ ನಾನಾಬಗೆಯ ಆಭರಣಗಳಿಂದ ಸಿಂಗರಿಸಿಕೊಂಡಿರುವ, ಎಲ್ಲ ಪ್ರಪಂಚಕ್ಕೂ 
ತಾಯಿಯಂತೆ ಕಾಪಾಡುವವಳಾದ, ಶ್ರೀದೇವಿಯು ನಮಗೆ ಸಂಪತ್ತನ್ನು ಅನುಗ್ರಹಿಸು 


ವವಳಾಗಲಿ, 
ತಕ್ಪೀಠಕರ್ಣಿಕಾಯಾಂ ಸಸಾಧ್ಯಂ ಶ್ರೀಬೀಜಂ, ವಸ್ವಾ 
ದಿತ್ಯಕಲಾಪದ್ಮೇಷು ಶ್ರೀಸೂಕ್ತಗತಾರ್ಧಾರ್ಥರ್ಚಾ ತದ್ಭ 
ಹಿರ್ಯಃಶುಚಿರಿತಿ ಮಾತೃಕಯಾ ಚ ಶ್ರಿಯಂ, ಯಂ 
ತ್ರಾಂಗದಶಕಂ ಚ ನಿಲಿಖ್ಯ ಶ್ರಿಯಮಾನಾಹಯೇತ್‌ ! 


ದೇವಿಯ ಪೀಠದ ಮೂಲೆಗಳಲ್ಲಿ ಶ್ರೀಸೂಕ್ತದ ಮಂತ್ರಗಳ ಅರ್ಧದಲ್ಲಿ ಅರ್ಧ 
ಎಂದರೆ ಒಂದೊಂದು ಪಾದದಿಂದಲೂ, ಅದಕ್ಕಿಂತ ಹೊರಗಡೆಯಲ್ಲಿ " ಯಶ್ಯುಚಿಃ ? 
ಎಂದು ಪ್ರಾರಂಭವಾಗುವ ಮಂತ್ರಗಳಿಂದಲೂ, ವರ್ಣಮಾಲೆಯ ಅಕ್ಷರಗಳಿಂದಲ್ಕೂ 
ಶ್ರೀದೇನಿಯನ್ನೂ, ಶ್ರೀಚಕ್ರಯಂತ್ರದ ಹೆತ್ತುಭಾಗಗಳನ್ನೂ ಬರೆದು, ಶ್ರೀದೇವಿಯನ್ನು 


ಆವಾಹನೆ ಮಾಡಬೇಕು. 
ಅಂಗೈಃ ಪ್ರಥಮಾವೃತಿಃ ಪದ್ಮಾದಿಭಿರ್ದಿತೀಯಾ, ಲೋಕೇ 
ಶೈಸ್ತೃತೀಯ್ಕಾ ತದಾಯುಫೈಸ್ತುರೀಯಾವೃತಿರ್ಭವತಿ | 
ಶ್ರೀಸೂಕ್ತೈರಾನಾಹನಾದಿ ಷೋಡಶಸಹಸ್ರಜಪಃ | 
ಅವಯವಗಳಿಂದ ಮೊದಲನೆಯ ಆವರಣವನ್ನೂ, ಪದ್ಮ ಮೊದಲಾದವುಗಳಿಂದ 
ಎರಡನೆಯ ಆವರಣವನ್ನೂ, ದಿಕ್ಬಾಲಕರಿಂದ ಮೂರನೆಯ ಆವರಣವನ್ನೂ, ಅವರ 
ಆಯುಧಗಳಿಂದ ನಾಲ್ಕನೆಯ ಆವರಣವನ್ನೂ ರಚಿಸಬೇಕು, ಶ್ರೀಸೂಕ್ತಮಂತ್ರ 
ಗಳಿಂದ ಆವಾಹನಾದಿ ಸೋಡಶೋಪಚಾರಸಪೂಜೆಯನ್ನು ಮಾಡಿ, ಹೆದಿನಾರುಸಾನಿರ 
ಸಲ ಮಂತ್ರವನ್ನು ಜಪಿಸಬೇಕು. 
ಸೌಭಾಗ್ಯರಮೈ ಕಾಕ್ಸರ್ಯಾ ಭೃಗುನೃಚದ್ದಾಯತ್ರೀ 
ಶ್ರಿಯೋ ಖುಷ್ಯಾದಯಃ | ಶಮಿತಿ ಜೀಜಶಕ್ತಿ (ಕೀಲಕಂ) | 
ಶ್ರಾಮಿತ್ಯಾದಿ ಷಡಜ್ಗಮ್‌ ॥ 


ಸೌಭಾಗ್ಯಲಕ್ಷ್ಮೀತತ್ತ್ವದ ಬೀಜರೂಸವಾದ "ಹ್ರೀಂ? ಎಂಬ ನಿಕಾಕ್ಸರೀ 
ಮಂತ್ರಕ್ಕೆ ಭೃಗುವು ಖಷಿಯು, ನೃಚದ್ದಾಯತ್ರೀ ಚಂದಸ್ಸು, ಶ್ರೀದೇನಿಯೇ 


ಯಗ್ವೇದೀಯ ಸೌಭಾಗ್ಯಲಕ್ಟ್ಮ್ಮ  ಪನಿಷತ್‌ ರ್ಥ 


ಉಪಾಸ್ಕದೇವತೆಯು. ಶಂ ಎಂದು ಬೀಜ ಶಕ್ತಿ ಕೀಲಕಗಳನ್ನು ಭಾವಿಸಬೇಕು. 
ಶ್ರಾಂ, ಶ್ರೀಂ, ಎಂದು ಮುಂತಾಗಿ ಆರು ವರ್ಚರೂಪಗಳಿಂದ ಆರು ಕರನ್ಯಾಸ ಆಂಗ 
ನ್ಯಾಸಗಳನ್ನು ಮಾಡಿಕೊಳ್ಳಬೇಕು. 


ಭೂಯಾದ್ಟೂಯೋ ದ್ವಿಸವ್ಮಾಭಯನವರದಕರಾ ತಪ್ತ ಕಾರ್ತಸ್ಕರಾಭಾ 
ಶುಭ್ರಾಭ್ರಾಭೇಭಯುಗ್ಮದ್ವಯಕರಥಧೃತಕುಂಭಾಧ್ವಿರಾಸಿಚ್ಛಮಾನಾ 1 
ರತ್ನೌಘಾಬದ್ಧ ಮೌಳಿರ್ನಿಮಲತರದುಕೂಲಾರ್ತವಾಲೇಪನಾಡಢ್ಯಾ | 
ಪದ್ಮಾ ಕ್ಷೀ ಪದ್ಮನಾಭೋರಸಿ ಕೃತವಸತಿಃ ಸದ್ಮಗಾ ಶ್ರೀಶ್ಶ್ರೀಯೈನಃ | 


ಧ್ಯಾನಸದ್ಯದ ಅರ್ಥವು ಹೀಗಿದೆ. ಕೈಗಳಿಂದ ಎರಡು ಕಮಲಗಳನ್ನೂ, 
ಅಭಯ ವರದಮುದೈಗಳನ್ನೂ, ಧರಿಸಿರುವ, ಕಾದಚಿನ್ನದಂತೆ ಹೊಂಬಣ್ಣ ವುಳ್ಳ, 
ಬಿಳಿಯ ಮೋಡದಂತೆ ಪರಿಶುದ್ಧಳಾಗಿರುವ, ಎರಡು ಪಾರ್ಶ್ವಗಳಲ್ಲೂ ಎರಡು ಆನೆ 
ಗಳಿಂದ ತಮ್ಮ ಸೊಂಡಿಲುಗಳಲ್ಲಿ ಧರಿಸಿರುವ ಕಲಶೋದಕದಿಂದ ಅಭಿಷೇಕಮಾಡಲ್ಪ 
ಡುತ್ತಿರುವ, ನವರತ್ನಗಳ ಸಮೂಹದಿಂದ ಮೆಟ್ಟಿದ ಕಿರೀಟದಿಂದ ಕೂಡಿರುವ 
ತಲೆಯುಳ್ಳ, ಹೆಚ್ಚು ಪರಿಶುದ್ಧವಾದ ಪೀತಾಂಬರಗಳನ್ನು ಧರಿಸಿರುವ, ಆಯಾಯ 
ಖುತುಗಳಲ್ಲಿ ದೊರೆಯುವ ಹೂವುಗಳ ಸರಾಗತೈಲದಿಂದ ತನ್ನ ಮೈಯಿಗೆ ತುಂಬ 
ತೊಡೆದ:ಕೊಂಡಿರುವ, ಕಮಲದ ಎಸಳಿನಂತಿರುವ ಕಣ್ಣುಗಳುಳ್ಳ, ಮಹಾವಿಷ್ಣುನಿನ 
ಎದೆಯಲ್ಲಿ ನೆಲಸಿರುವ, ಕಮಲವನ್ನು ವಾಸಸ್ಥಾನವಾಗಿ ಪಡೆದಿರುವ, ಶ್ರೀದೇವಿಯು 
ನಮಗೆ ಹೆಚ್ಚಾದ ಸಂಪತ್ತನ್ನು ಆನುಗ್ರಹಿಸುವವಳು ಆಗಲಿ. 


ತತ್ಸೀಠಂ, ಅಷ್ಟಪತ್ರಂ ವೃತ್ತತ್ರಯಂ ದ್ವಾದಶರಾಶಿಖಂಡಂ 
ಚತುರಶ್ರಂ ರಮಾಸಪೀಠಂ ಭನತ್ರಿ ಕರ್ಣಿಕಾಯಾಂ 
ಸಸಾಧ್ಯಂ ಶ್ರೀಬೀಜಂ, ವಿಭೂತಿರುನ್ನತಿಃ 1 ಕಾಂತಿ 
ಸ್ಸೃಷ್ಟಿಃ ಕೀರ್ತಿಃ ಸ್ಥಿತಿರ್ನತಿಃ ಪುಸ್ಚಿರುತ್ಯೃ ಷ್ಟಿ ಯದ್ಧಿರಿತಿ 
ಪ್ರಜವಾದಿನನೋಕ್ಕೈಶ್ಚತುರ್ಥಂತೈರ್ನವಶಕ್ತಿಂ ಯಜೇತ್‌ | 


ಆ ಪೀಠವು ಎಂಟು ದಳಗಳುಳ್ಳುದು, ಮೂರು ವೃತ್ತಗಳ ಹನ್ನೆರಡು ರಾಶಿಗಳ 
ವಿಭಾಗಗಳೂ, ನಾಲ್ಕು ಮೂಲೆಗಳೂ, ಇವನ್ನು ಪಡೆದಿರುವ ಲಕ್ಷ್ಮೀದೇವಿಯ ಪೀಠ 
ವಾಗಿರುತ್ತದೆ. ಅದರ ಮಧ್ಯದಲ್ಲಿ ಉದ್ದಿ ಷ್ಟಾರ್ಥದೊಡನೆ ಶ್ರೀ ಬೀಜವನ್ನು ಬರೆದು, 
ವಿಭೂತಿ ಉನ್ನತಿ ಕಾಂತಿ ಸೃಷ್ಟಿ ಕೇರ್ತಿ ಸ್ಥಿತಿ ನತಿ ಪುಷ್ಟಿ ಉತ್ಕೃಷ್ಟಿ ಖುದ್ದಿ ಎಂಬ 


ಈ ನಾಮಗಳನ್ನು ಚತುರ್ಥೀನಿಭಕ್ತಿಯಲ್ಲಿ ಓಂಕಾರವನ್ನು ಮೊದಲುಮಾಡಿ ನಮ 


೪೦ ಯಗ್ವೇದೀಯ ಸೌಭಾಗ್ಯಲಕ್ಕು  ್ಯಪನಿಷತ್‌ 


ಶೃಬ್ದದಲ್ಲಿ ಮುಗಿಯುವಂತೆ ಪಠಿಸುತ್ತಾ ಒಂಬತ್ತು ಶಕ್ತಿಗಳ ಸಮುದಾಯವನ್ನು 
ಧ್ಯಾನಿಸಿ ಆರಾಧಿಸಬೇಕು. 
ಅಂಗೈಃ ಪ್ರಥಮಾವೃತಿಃ ವಾಸುದೇವಾದಿದ್ದಿತೀಯಾ, 
ಬಾಲಕ್ಕಾದಿ ತೃತೀಯಾ, ಇಂದ್ರಾದಿಭಿಶ್ಚತುರ್ಥೀ ಭವತಿ ॥ 
ದ್ವಾದಶಲಕ್ಷಜಪಃ 
ಅಂಗಗಳಿಂದ ಮೊದಲನೆಯ ಆವರಣವನ್ನೂ, ವಾಸುದೇವಾದಿನಾಮಗಳಿಂದೆ 
ಎರಡನೆಯ ಆವರಣವನ್ನೂ, ಬಾಲಕ್ಕಾದಿನಾಮಗಳಿಂದ ಮೂರನೆಯ ಆವರಣವನ್ನೂ 


ಇಂದ್ರಾದಿಲೋಕಪಾಲಕರ ನಾಮಗಳಿಂದ ನಾಲ್ಕನೆಯ ಆವರಣವನ್ನೂ, ಭಾವಿಸ 
ಬೇಕು. ಹನ್ನೆರಡುಲಕ್ಷಸಲ ಜಫಿಸಬೇಕು. 


ಶ್ರೀರ್ಲಕ್ಷ್ಮೀರ್ವರದಾ ವಿಷ್ಣುಸತ್ನೀ ವಸುಪ್ರವಾ ಹಿರಣ್ಯ 
ರೂಪಾ ಸ್ಪರ್ಣಮಾಲಿನೀ ರಜತಸ್ರಜಾ ಸ್ಪರ್ಣಪ್ರಭಾ 
ಸ್ವರ್ಣಪ್ರಾಕಾರಪದ್ಮವಾಸಿನೀ ಪದ್ಮಹಸ್ತಾ ಪದ್ಮಪ್ರಿಯಾ 
ಮುಕ್ತಾಲಂಕಾರಾ ಚಂದ್ರಾ ಸೂರ್ಯಾ ಬಿಲ್ಕಸಪ್ರಿಯಾ 


ಶ್ರೀದೇನಿಯು ಲಕ್ಷೀರೂಪಳು, ಭಕ್ತರ ಇಷ್ಟಾರ್ಥಗಳನ್ನು ಕೊಡುವವಳ್ಳು 

ವಿಷ್ಣುವಿನ ಧರ್ಮಪತ್ನಿಯು, ಐಶ್ವರ್ಯಗಳನ್ನು ಅನುಗ್ರಹಿಸುವವಳು, ಹಿರಣ್ಯ 
ಮುಂತಾದ ಉತ್ತ ಮಧಾತುಸ್ವರೂಸಳು, ಸುವರ್ಣಾಭರಣಗಳ ಸರವುಳ್ಳವಳ್ಳು ರಜತ 
ಮಾಲೆಯನ್ನೂ ಧರಿಸಿರುವಳ್ಕು ಹೊಂಬಣ್ಣ ದ ಕಾಂತಿಯುಳ್ಳವಳು, ಚಿನ್ನದ ಸುತ್ತು 
ಗಟ್ಟಿನಿಂದ ಕೂಡಿರುವ ಕಮಲದಲ್ಲಿ ವಾಸಿಸುವವಳು, ಕಮಲಗಳನ್ನು ಕೈಗಳಲ್ಲಿ 
ಧರಿಸಿರುವವಳು, ತಾವರೆ ಹೂವಿನಲ್ಲಿ ಪ್ರೀತಿಯುಳ್ಳವಳು, ಮುತ್ತುಗಳಿಂದ ಅಲಂಕರಿಸಿ 
ಕೊಂಡಿರುವವಳು, ಚಂದ್ರನಂತೆ ಆಹ್ಲಾದಕಳ್ಕು ಸೂರ್ಯ ಮುಂತಾದ ತೇಜೋರೂಸಳು, 
ಬಿಲ್ವಪತ್ರೆ ಯಲ್ಲಿ ಪ್ರೀತಿಯುಳ್ಳ ವಳು, 

ಈಶ್ವರೀ ಭುಕ್ತಿರ್ಮುಕ್ತಿರ್ನಿಭೂತಿರ್ಯದ್ಧಿಃ ಸಮೃದ್ಧಿಃ 

ಕೃಷ್ಟಿಃ ಪುಸ್ಟಿರ್ಧನದಾ ಧನೇಶ್ವರೀ ಶ್ರದ್ಧಾಭೋಗಿನೀ 

ಭೋಗದಾ ಸಾವಿತ್ರೀ ಧಾತ್ರೀ ನಿಧಾತ್ರೀತ್ಯಾದಿ ಪ್ರಣವಾದಿ 

ನಮೊಆನ್ತಾಶ್ವತುಥನ್ಯನ್ತಾ ಮಂತ್ರಾಃ | 


ಎಲ್ಲಕ್ಕೂ ಸ್ವಾಮಿನಿಯಾಗಿರುವವಳು, ಐಹಿಕಾಮುಸ್ಮಿಕಗಳಾದ ಫಲಗಳ 


ಅನುಭವರೂಪಳು, ಈ ಸಂಸಾರದಿಂದ ಬಿಡುಗಡೆ ಎಂಬ ಮುಕ್ತಿರೂಸಳು, ಮಹಿಮಾ 


ಯಗ್ವೇದೀಯ ಸೌಭಾಗ್ಯಲಕ್ಟ್ಮ್ಮ್ಮ್ಯ ಪನಿಷತ್‌ ೪೧ 


ರೂಪಳ್ಳು ಹೆಚ್ಚುನಿಕೆ, ತುಂಬಿರುನಿಕೆ, ಆಕರ್ಷಣೆ, ಬೆಳವಳಿಗೆ ಇವುಗಳ ಸ್ವರೂಪ 
ವಾಗಿರುವವಳು, ಎಲ್ಲ ಬಗೆಯ ಸಂಪತ್ತುಗಳನ್ನು ಅನುಗ್ರಹಿಸುವವಳು, ಸಂಪತ್ತುಗಳಿಗೆ 
ಸ್ವಾಮಿನಿಯಾದನವಳುು ಗುರೂಪದೇಶ ಶ್ರುತಿವಾಕ್ಯಗಳಲ್ಲಿ ಭಕ್ತಿ ನಿಶ್ರಾಸರೊಸಳಾಗಿರು 
ವವಳು, ಸುಖುನುಭವವುಳ್ಳಿ ವಳು, ಸುಖಾನುಭವಗಳನ್ನು ಕರುಣಿಸುವನಳ್ಕು ಎಲ್ಲಕ್ಕೂ 
ತಾಯಿಯಾಗಿರುವವಳು, ಪೋಷಕಳಾಗಿರುವವಳು, ಎಲ್ಲವನ್ನೂ ರಚಿಸುವನಳೂ 
ಆಗಿದಾಳೆ. ಇನೇ ಮುಂತಾದ ಅರ್ಥನಿಶೇಷಗಳುಳ್ಳ ನಾಮಮಂತ್ರಗಳನ್ನು ಚತುರ್ಥೀ 
ವಿಭಕ್ತಿಯಲ್ಲಿ ಓಂಕಾರದಿಂದ ಪ್ರಾರಂಭಿಸಿ ನಮಶೃಬ್ದಗಳಿಂದ ಮುಗಿಯುವಂತೆ 
ಜಪಿಸಬೇಕು. 


ಏಕಾಕ್ತರನದಂಗಾದಿ ಪೀಠಂ | ಲಕ್ಷಜಪಃ, ದಶಾಂಶಂ, 
ತರ್ಪಣಂ, ಶತಾಂಶಂ, ಹವನಂ, ಸಹಳ್ರಾಂಶಂ, ದ್ವಿಜ 
ತೃಪ್ತಿ, ನಿಷ್ಠ್ಕಾಮಾನಾಮೇನ ಶ್ರೀ ವಿದ್ಯಾಸಿದ್ಧೀಃ, ನ 
ಕದಾಪಿ ಸಕಾಮಾನಾಮಿತಿ ॥ 


ಏಕಾಕ್ಷರಮಂತ್ರಕ್ಕೆ ಹೇಗೋ ಹಾಗೆ, ಏಕಾಕ್ಷರ ಮಂತ್ರದಿಂದ ಕೂಡಿರುವ 
ಪೀಠವನ್ನು ಭಾವಿಸಬೇಕು. ಒಂದುಲಕ್ಷಸಲ ಜಪಿಸಬೇಕು. ಅದರ ಹೆತ್ತರಷ್ಟುಸಲ 
ಜಲತರ್ಪಣವನ್ನು ಮಾಡಬೇಕು, ನೂರುಮಡಿಯಷ್ಟು ಸಲ ಹೋಮಮಾಡಬೇಕು. 
ಸಾವಿರಮಡಿಯಷ್ಟು ಸಂಖ್ಯೆಯ ದ್ವಿಜರಿಗೆ ಅನ್ನಾ ದಿಗಳಿಂದ ತೃಪ್ತಿಯನ್ನುಂಟುಮಾಡ 
ಬೇಕು. ಹೀಗೆ ಆಚರಿಸಿದರೆ ಫಲಸಿದ್ಧಿಯಾಗುತ್ತದೆ. ಅಲ್ಲದೆ ಈ ಮಂತ್ರಸಿದ್ಧಿಯು 
ಯಾವ ಕಾಲದಲ್ಲೂ ಅತಿ ಆತೆ ದುರಾಶೆಯುಳ್ಳವರಿಗೆ ಆಗುವುದೇ ಇಲ್ಲವು. ಫಲಾಶೆ 
ಯಲ್ಲಿ ಗಮನವಿಡದೆ ಏಕಾಗ್ರಭಕ್ತಿಯಿಂದ ಆಚರಿಸುವವರಿಗೆ ಮಾತ್ರವೇ ಇದರ ಸಿದ್ಧಿ 
ಯಾಗುತ್ತದೆ. ಏಕೆಂದರೆ ಫಲದಲ್ಲಿ ಆಶೆ ಇದ್ದರೆ ಚಿತ್ತವು ನಿಕಾಗ್ರವಾಗದು. ಏಕಾಗ್ರತೆ 
ಇಲ್ಲದೆ ಸಿದ್ಧಿಯಾಗುವುದಿಲ್ಲವೆಂದು ತಾತ್ಪರ್ಯವು. 


ಅಥ ಹೈನಂ ದೇನಾ ಊಚುಸ್ತುರೀಯಯಾ ಮಾಯಯಾ 
ನಿರ್ದಿಷ್ಟಂ ತತ್ತ್ವಂ ಬ್ರೂಹೀತಿ | ತಥೇತಿ ಸ ಹೋವಾಚ ॥ 


ಅನಂತರದಲ್ಲಿ ದೇವತೆಗಳು ಶ್ರೀಮನ್ನಾರಾಯಣನನ್ನು ಕುರಿತು ಮಾಯೆಯ 
ನಾಲ್ಕನೆಯ ಸ್ಥಿತಿಯಿಂದ ತಿಳಿಯಬೇಕಾದ ಸರತತ್ತ್ವದ ಸ್ವರೂಪವನ್ನು ತಿಳಿಯ 
ಹೇಳೆಂದು ಕೇಳಿಕೊಂಡರು. ಹಾಗೆಯೇ ಆಗಲೆಂದು ನಾರಾಯಣನು ಈಸ್ರಕಾರವಾಗಿ 
ಉಪದೇಶಮಾಡಿದನು, 


೪೨ ಯಗ್ವೇದೀಯ ಸೌಭಾಗ್ಯಲಕ್ಸ್ಮು ;6ಸನಿಷತ್‌ 


ಯೋಗೇನ ಯೋಗೋ ಜ್ಞಾತವ್ಯೋ ಯೋಗೋಯೋಗಾ 

ತ್ರವರ್ಧತೇ । ಯೊಟಪ್ರಮತ್ತಸ್ತು ಯೋಗೇನ ಸ ಯೋಗೀ 

ರಮತೇ ಚಿರಂ ॥ 

ಯೋಗಮಾರ್ಗವನ್ನು ಬುದ್ಧಿ ಕೌಶಲದಿಂದ ತಿಳಿದುಕೊಳ್ಳಬೇಕು. ಏಕಾಗ್ರವಾದೆ 

ಮನಸ್ಸಿನ ಸಹಾಯದಿಂದ ಅದರಲ್ಲಿ ಮುಂದುವರಿಯಲು ಆಗುತ್ತದೆ, ' ಯೋಗ 
ಮಾರ್ಗದಲ್ಲಿ ಮುಂದುವರಿದಹಾಗೆಲ್ಲ ಉಪಾಸಕನು ಪಡೆಯುವ ಆಂತರಾಳಿಕವಾದ 
ಸಿದ್ಧಿಗಳಿಂದ ಅಹಂಕಾರಪಡದೆ. ಇರುವ ಯೋಗವುಳ್ಳೆವನು ಶಾಶ್ವತವಾಗಿ 
ಸುಖಸಡುವನು. 

ಸಮಾಪಯ್ಯ ನಿದ್ರಾಂ ಸುಜೀರ್ಣೆಆಲ್ಪಭೋಜೀ 

ಶ್ರಮತ್ಯಾಜ್ಯಬಾಫೇ ನಿವಿಕ್ತೇ ಪ್ರದೇಶೇ | 

ಸದಾಃಾಸೀತ ನಿಸ್ತೃಷ್ಟ ಏಷ ಪ್ರಯತ್ನೋಃ 

ಥವಾ ಪ್ರಾಣರೋಧೋ ನಿಜಾಭ್ಯಾಸಮಾರ್ಗಾತ್‌ ॥ 

ಉಪಾಸಕನು ಪ್ರತಿನಿತ್ಯವೂ ಮಿತವಾಗಿ ಆಹಾರವನ್ನು ಸ್ವೀಕರಿಸುತ್ತಾ, 

ಅದು ಚೆನ್ನಾಗಿ ಅರಗಿರಲು, ನಿದ್ರೆಯನ್ನು ಮುಗಿಸಿ, ಆಯಾಸ ಮತ್ತು ಜಲ, ಮಲ, 
ರೋಗ ಮುಂತಾದ ಬಾಧೆಗಳಿಲ್ಲದವನಾಗಿ, ನಿಕಾಂತವಾದ ಸ್ಥಳದಲ್ಲಿ ಯಾವಾಗಲೂ 
ದುರಾಶೆ ಅತ್ಯಾಶೆಗಳಿಗೆ ಅಧೀನನಾಗದೆ ಧ್ಯಾನದಲ್ಲಿ ಇರಬೇಕು. ಇದೇ ಸರಿಯಾದೆ 
ಪ್ರಯತ್ನವು, ಅಲ್ಲದೆ ತನಗೆ ಹೊಂದಿಬರುವ ರೀತಿಯಿಂದ ರೇಚಕ್ಕ ಪೂರಕ, 
ಕುಂಭಕಗಳೆಂಬ ಮೂರುಬಗೆಯ ಪ್ರಾಣಾಯಾಮಗಳಿಂದ ಮನಸ್ಸನ್ನು ಏಕಾಗ್ರ 
ವಾಗುವಂತೆ ಮಾಡುವುದೂ ಸರಿಯಾದ ಪ್ರಯತ್ನವು. ಅಲ್ಲದೆ ಅಭ್ಯಾಸ ವೈರಾಗ್ಯ 
ಗಳೂ ಬೇಕು, 

ವಕ್ರೇಣಾಪೂರ್ಯ ನಾಯುಂ ಹುತನಹನಿಲಂಯಿಆಸಾನಮಾ 

ಕೃಷ್ಯ ಧೃತ್ವಾ ಸ್ವಾಂಗುಷ್ಠಾದ್ಯಂಗುಲೀಭಿರ್ನರಕರತಲಯೋ 

ಸ್ಪಡ್ಛಿರೇವಂ ನಿರುಧ್ಯ | ಶ್ರೋತ್ರೇ ನೇತ್ರೇ ಚ ನಾಸಾಸುಟ 

ಯುಗಳಮಥೊಟನೇನ ಮಾರ್ಗೇಣ ಸಮ್ಯಕ್ಸಶ್ಯಂತಿ ಪ್ರತ್ಯ 

ಯಾಂಸಂ ಪ್ರಣನಬಹುವಿಧಧ್ಯಾನಸಂಲೀನಚಿತ್ತಾ8॥ 


ಮುಖದಿಂದ ಉಸಿರನ್ನು ಒಳಕ್ಕೆ ತುಂಬಿಕೊಂಡು, ಅಪಾನವಾಯುವನ್ನೂ 
ಎಳೆದು ಮೂಲಾಧೂರ ಚಕ್ರದ ಬುಡದಲ್ಲಿರುವ ಅಗ್ನಿ ಸ್ಥಾನದಲ್ಲಿ ನಿಲ್ಲಿಸಿ, ಮುಂದೆ 


ಯಗ್ವೇದೀಯ ಸೌಭಾಗ್ಯಲಕ್ಟ್ಮ್ಮ್ಯ ಪನಿಷತ್‌ ೪೩ 


ಹೇಳುವ ರೀತಿಯಲ್ಲಿ ಎಂದರೆ, ತನ್ನ ಅನುಕೂಲವಾದ ಕೈಗಳಲ್ಲಿರುವ ಹೆಬ್ಬೆಟ್ಟು 
ಮುಂತಾದ ಆರು ಬೆರಳುಗಳಿಂದ ಎರಡು ಕಿವಿ, ಎರಡು ಕಣ್ಣು, ಎರಡು ಮೂಗು, 
ಇವನ್ನು ತಡೆದು, ಆಮೇಲೆ ಇದೇ ಮಾರ್ಗದಿಂದ ಓಂಕಾರವೇ ಮುಂತಾದ ನಾನಾ 
ಬಗೆಯ ಧ್ಯಾನವಿಷಯಗಳಲ್ಲಿ ಏಕಾಗ್ರವಾಗಿ ನಿಂತ ಮನಸ್ಸುಳ್ಳ ಉಪಾಸಕರು 
ಮನೋವೃತ್ತಿರೂಸವಾದ ಖಂಡಜ್ಞಾನಗಳೇ ವ್ಯಕ್ತರೂಪಗಳಾಗಿ ಉಳ್ಳ ಪರತತ್ತ್ವ 
ವನ್ನು ಉಪಲಕ್ಷಣರೀತಿಯಿಂದ ಚೆನ್ನಾಗಿ ಮನಗಾಣುತ್ತಾರೆ. 


ಶ್ರವಣಮುಖನಯನನಾಸಾನಿರೋಧನೇನೈನ ಕರ್ತವ್ಯಂ ಶುದ್ಧ 
ಸುಷುಮ್ನಾಸರಣೌ ಸ್ಪುಟಿಮುಮಲಂ ಶ್ರೂಯತೇ ನಾದಃ ॥ 


ಈ ಯೋಗವನ್ನು ಕಿವಿ ಬಾಯಿ ಕಣ್ಣು ಮೂಗುಗಳನ್ನು ತಡೆಯೋಣ ರಿಂದಲೇ 
ಸಾಧಿಸಬೇಕು, ಮಿಶ್ರಸತ್ತ್ವ, ರಜಸ್ಸು, ತಮಸ್ಸು , ಇವುಗಳ ದೋಷ ಸಂಬಂಧವಿಲ್ಲದೆ 
ನಿರ್ಮಲವಾದ ಸುಷುಮ್ನಾ ನಾಡಿಯ ಮಾರ್ಗದಲ್ಲಿ ಅಭ್ಯಾಸ ಎಂದರೆ ಪುನಃ ಪುನಃ 
ಪ್ರಯತ್ನಿ ಸುತ್ತಿರುವಿಕ್ಕೆ ವೈರಾಗ್ಯ ಎಂದರೆ ಫಲಗಳಲ್ಲಿ ಆಶೆ ಇಲ್ಲದಿರುವಿಕೆ, ಇವುಗಳಿಂದ 
ಮುಂದುವರಿಯುತ್ತಿದ್ದರೆ ನಾದವೆಂಬ ಧ್ವನಿನಿಶೇಷವು ವ್ಯಕ್ತವಾಗಿ ದೋಷವಿಲ್ಲದೆ 
ಕೇಳಿಬರುತ್ತದೆ. 


ವಿಚಿತ್ರಘೋಷಸಂಯುಕ್ತಾನಾಹತೇಶ್ರೂಯತೇ ದಧ್ವನಿಃ । 
ದಿವನ್ಯದೇಹಶ್ಚ ತೇಜಸ್ವೀ ದಿವ್ಯ ೈ[ಗಂಥೋಪ್ಯರೋಗವಾನ್‌ ॥| 
ಆಶ್ಚರ್ಯಕರವಾದ ನಾನಾಬಗೆಯ ಧ್ವನಿನಿಶೇಷಗಳಿಂದ ಕೂಡಿರುವ ೩ ಅನಾಹತ 
ಚಕ್ರದಲ್ಲಿ ಈ ಧ್ವನಿಯನ್ನು ಕೇಳಬಹುದು. ಆಗ ಉಪಾಸಕನು ರೋಗನಿಲ್ಲದ, 
ಸುವಾಸನೆಯುಳ್ಳ, ತೇಜಸ್ಸಿನಿಂದ ಕಳಕಳಿಸುವ, ಒಳ್ಳೆಯ ಶರೀರವುಳ್ಳವನಾಗಿ 
ಕಾಣಬರುತ್ತಾನೆ. 
ಸಂಪೂರ್ಣಹೈದಯಶ್ಯೊನ್ಯೇ ತ್ವಾರಂಭೇ ಯೋಗವಾನ್‌ ಭವೇತ್‌ 
ದ್ವಿತೀಯಾಂ ನಿಘಟೇಕ್ಸೃತ್ಯ ನಾಯುರ್ಭವತಿ ಮಧ್ಯಗಃ | 
ದೃಢಾಸನೋ ಭನೇದ್ಯೋಗೀ ಪದ್ಮಾದ್ಯಾಸನಸಂಸ್ಥಿತಃ Il 
ಚಿತ್ತವೃತ್ತಿಗಳನ್ನು ತಡೆದು, ಅವನ್ನು ಸರಿಯಾದ ಮಾರ್ಗದಲ್ಲಿ ತಿರುಗಿಸಿ, 
ತತ್ತ್ವವನ್ನು be 2 ತ್ಯರಿಸುವವನಿಗೆ ಯೋಗವುಳ್ಳ ವನೆಂದು ವೃವಹಾರನಿದೆ. ಅಂಥವನು 


ಭು ಖಂಡವ ೃತ್ತಿಗಳನ್ನು ಮಾರಿದ, ಅಖಂಡತತ ತ್ವದಲ್ಲಿ ಚಿನ್ನಾಗಿ ನೆಲಸಿರುವ 
ಹೈದಯವುಳ್ಳವನಾಗಿರಬೇಕು, ಎರಡನೆಯ ಅಂತಸ್ತನ್ನು ಪಡೆದು ದಾಟದಮೇಲೆ 


ಸೌ 
ಲಳ ಯಗ್ವೇದೀಯ ಸೆ ಭಾಗ್ಯಲಕ್ಟ್ಮ್ಮು $ಸನಿಷತ್‌ 


ಧ್ವನಿಯು ಮಧ್ಯಮಾವಸ್ಥೆಯಲ್ಲಿರುತ್ತದೆ, ಆಗ ಉಪಾಸಕನು ಪದ್ಮಬಂಧ ಮುಂತಾದ 
ಆಸನಕ್ರಮಗಳನ್ನು ಅಭ್ಯಾಸಮಾಡಿದವನಾಗಿ ಅದರಲ್ಲಿ ದಾಢಣ್ಯವನ್ನು ಪಡೆಯಬೇಕು. 
ಅಂಥವನು ಮೊದಲು ಮೂಲಾಧಾರ ಚಕ್ರಸ್ಥಾನದಲ್ಲಿ ಬ್ರಹ್ಮಗ್ರಂಥಿಯನ್ನು 
ದಾಟಿರುತ್ತಾನೆ. 


ನಿಷ್ಣುಗ್ರಂಥೇಸ್ತತೋ ಭೇದಾತ್ಸರಮಾನಂದಸಂಭವಃ | 
ಅತಿಶೂನ್ಯೋ ನಿಮರ್ವಶ್ಚ ಭೇರೀಶಬ್ದಸ್ತತೋ ಭವೇತ್‌ ॥ 


ಆಮೇಲೆ ಮಣಿಪೂರ ಚಕ್ರದಲ್ಲಿ ವಿಷ್ಣುವಿನ ಸ್ಥಾನನಿರುತ್ತದೆ. ಅಲ್ಲಿ ವಿಷ್ಣು 
ಗ್ರಂಥಿಯನ್ನು ಪಡೆದು, ಅದನ್ನು ದಾಟುವುದರಿಂದ ಉಪಾಸಕನು ಹೆಚ್ಚಾದ ಆನಂದಾ 
ನುಭವವನ್ನು ಪಡೆಯುತ್ತಾನೆ. ಆಮೇಲೆ ನಗಾರಿಯ ಧ್ವನಿಯಂತಿರುವ ಅತಿಶೂನ್ಯ 
ವೆಂಬ ಸಮ್ಮರ್ದ ಜನ್ಯವಾದ ಧ್ವನಿಯ ಅನುಭವವುಂಟಾಗುತ್ತದೆ. 


ತೃತೀಯಾಂ ಯತ್ನತೋ ಭಿತ್ವಾ ನಿನಾಜೋ ಮರ್ದಳದ್ದನಿಃ | 
ಮಹಾಶೂನ್ಯಂ ತತೋ ಯಾತಿ ಸರ್ವಸಿದ್ಧಿಸಮಾಶ್ರಯಂ | 


ಮೂರನೆಯ ಸ್ಥಿತಿಯನ್ನು ವಿಶುದ್ಧಚಕ್ರದಲ್ಲಿ ರುದ್ರಗ್ರಂಥಿಯನ್ನು ಪಡೆದು, 
ಪ್ರಯತ್ನ ದಿಂದ ಅದನ್ನೂ ದಾಟಿ, ಮುಂದುವರಿದವನಿಗೆ ಮೃದಂಗದ ಧ್ವನಿಯ 
ಹಾಗಿರುವ ಸೌಮ್ಯವಾದ ನಾದವು ಅನುಭವಕ್ಕೆ ಬರುತ್ತದೆ, ಆಮೇಲೆ ಉಪಾಸಕನು 
ಎಲ್ಲ ಬಗೆಯ ಸಿದ್ಧಿಗಳಿಗೂ ಅವಲಂಬನವಾದ ಮಹಾಶೂನ್ಯನೆಂಬ ಸ್ಥಿತಿಯನ್ನು 
ಪಡೆಯುತ್ತಾನೆ... ಇದೇ ಯೋಗಶಾಸ್ತ್ರದಲ್ಲಿ ಪತಂಜಲಿಖುಹಿಗಳು ವಿವರಿಸಿರುವ 
ಸಂಪ್ರಜ್ಞಾತಸಮಾಧಿಸ್ಥಿತಿಯು. ಘಂಟೆಯ ಧ್ವನಿಯ ನಾದದ ಅಂತ್ಯದಲ್ಲಿ ಇದರ 
ಸಾಮ್ಯವನ್ನು ಕಾಣಬಹುದು. 


ಏಕೀಭೂತಂ ತದಾ ಚಿತ್ತಂ ಸನಕಾದಿಮುನೀಡಿತಂ | 
ಅಂತೇ $ನನ್ತಂ ಸಮಾರೋಪ್ಯ ಖುಂಡೇ $ಖಂಡಂ ಸಮರ್ಪಯನ್‌ il 


ಈ ಸಮಾಧಿಯಲ್ಲಿ ಎಂದರೆ, ಚಿತ್ತದ ಸಮಾಧಾನಸ್ಥಿತಿಯಲ್ಲಿ, ಮನಸ್ಸು 
ಧ್ಲೇಯದೊಡನೆ ಐಕ್ಯವನ್ನು ಪಡೆಯುತ್ತದೆ. ಇದನ್ನು ಸನಕನೇ ಮೊದಲಾದ 
ಮುನಿಗಳು ಹೊಗಳಿರುತ್ತಾರೆ. ಈ ಸ್ಥಿತಿಯಲ್ಲಿರುವ ಉಪಾಸಕನು ಸರಿಮಿತವಾದ 
ಮನಸ್ಸಿನಲ್ಲಿ ಅಪರಿಮಿತವಾದ ಬ್ರಹ್ಮತತ್ತ್ವವನ್ನೂ ಖಂಡವಾದ ಚಿತ್ತವೃತ್ತಿಯಲ್ಲಿ 
ಅಖಂಡವಾದ ಬ್ರಹ್ಮೆತತ್ತ್ವವನ್ನೂ, ಖಂಡವಾದ ಚೆತ್ತವೃತ್ತಿಯಲ್ಲಿ ಅಖಂಡವಾದ 
ಚಿತ್ತತ್ತ್ವನನ್ನೂ ಆರೋಪಿಸಿರುತ್ತಾನೆ. ಓಂಕಾರದ ಧ್ವನಿಯ ನಾದ, ಬಿಂದು, ಕಲ್ಕಾ 


ಯಗ್ವೇದೀಯ ಸೌಭಾಗ್ಯಲಕ್ಸ 4 ಸನಿಷತ್‌ ೪೫ 


ಸ್ವರೂಪಗಳಲ್ಲಿ ಇದರ ಸಾಮ್ಯವನ್ನು ಮನಗಾಣಬಹುದು, ಇನೆಲ್ಲ ಸಂಪ್ರಜ್ಞಾತ 
ಸಮಾಧಿಯಲ್ಲಿನ ಉತ್ತಮವೃತ್ತಿಗಳಾಗಿರುತ್ತವೆ. ಇವಲ್ಲಿ ಜ್ಞಾನ, ಜ್ಹೇಯ, ಜ್ಞಾತೃ 
ಎಂಬ ತ್ರಿಪುಟಿಯ ಭಾವವಿರುತ್ತದೆ, 


ಭೂಮಾನಂ ಪ್ರಕೃತಿಂ ಧ್ಯಾತ್ವಾ ಕೃತಕೃತ್ಯೊಆಮೃತೋ ಭವೇತ್‌ ! 
ಯೋಗೇನ ಯೋಗಂ ಸಂರೋಧ್ಯ ಭಾವಂ ಭಾವೇನ ಚಾಂಜಸಾ॥ 


ಈಶ್ವರವಾಚಕವಾದ ಓಂಕಾರವೆಂಬ ಪ್ರಣವದ ಧ್ಯಾನದಿಂದ ಪಡೆದ ಈ 
ಉತ್ತ ಸ್ಥಿತಿಯಲ್ಲಿ "ಯೋ ವೈ ಭೂಮಾ ತದಮೃತಂ” ಎಂಬ ಉಪನಿಷತ್ಛೃತಿಪಾ 
ದ್ಯಾರ್ಥವಾದ ಬ್ರಹ್ಮಪರತತ್ತ್ವವನ್ನು ಧ್ಯಾನಿಸುತ್ತಾ ಉಪಾಸಕನು ಕೃತಕೃತ್ಯನೂ 
ಮುಕ್ತನೂ ಆಗಬೇಕು. ಉತ್ತರೋತ್ತರ ಯೋಗದಿಂದ ಪೂರ್ವಪೂರ್ವಯೋಗವನ್ನು 
ತಡೆದು ಶೋಧನೆಮಾಡಿ ದಾಟಿದವನಾಗಿ, ಸ್ಥೂಲಾರುಂಧತೀನ್ಯಾಯದಿಂದ, ಸರಳ 
ಸುಲಭಭಾವದಿಂದ ಗುರುಮಹದ್ಭಾವಕ್ಕೆ ತಲಪಸಬೇಕು. ಆಗ ಉಪಾಸಕನು ಖಂಡ 
ವಾದ ವೃತ್ತಿಗಳು ಅಳಿದುಹೋಗಿ ಅಖಂಡಜ್ಞಾ,ನರೂಪನಾಗಿ ಉಳಿಯುತ್ತಾನೆ. 


ನಿರ್ನಿಕಲ್ಪಂ ಪರಂ ತತ್ತ್ವಂ ಸದಾ ಭೂತ್ವಾ ಸರಂ ಭವೇತ್‌ | 
ಅಹಂಭಾವಂ ಪರಿತ್ಯಜ್ಯ ಜಗದ್ಭಾವಮನೀದೃಶಂ Il 


ಆಗ ಉಪಾಸಕನು ಉಪಾಸ್ಯ, ಉಪಾಸಕ್ಕ ಉಪಾಸನಾ ಎಂಬ ತ್ರಿಪುಟಿಯ 
ಭೇದವನ್ನೂ ಮಾರಿ ನಿರ್ವಿಕಲ್ಪ ಸಮಾಧಿಗೆ ತಲಪುತ್ತಾನೆ. ಸರತತ್ತ್ವವೇ ತಾನೆಂದೂ, 
ತಾನೇ ಪರತತ್ತ್ವವೆಂದೂ ಮನಗಾಣುತ್ಕಾನೆ. ಆ ಸ್ಥಿತಿಯೂ ಪರಿಪಕ್ವವಾದಾಗ 
ಅಹಂಭಾವವನ್ನೂ ನಾನು ಉಪಾಸಕನು ಎಂಬ ವೃತ್ತಿಯನ್ನೂ ಬಿಟ್ಟು ದಾಟ 
ಮಾರುತ್ತಾನೆ. ಹಾಗೆಯೇ ಈ ಜಗತ್ತು ಎಂಬ ಭಾವವನ್ನೂ ಬಿಡುತ್ತಾನೆ. ಆಗ 
ಧ್ಯಾತೃ, ಧ್ಯೇಯ, ಧ್ಯಾನಗಳೆಂಬ ತ್ರಿಪುಟಿಯೂ ಅಳಿದುಹೋಗಿರುತ್ತದೆ. ತಾನು 
ಸಚ್ಚಿದಾನಂದರೂಪನು ಎಂಬುದು ಅಪರೋಕ್ಷಾನುಭವವಾಗುತ್ತದೆ. 


ನಿರ್ವಿಕಲ್ಪಸ್ಥಿತೋ ನಿದ್ಧಾನ್‌ ಭೂಯೋ ನಾಸ್ಕನುಶೋಚತಿ | 
ಸಲಿಲೇ ಸೈಂಧನಂ ಯದ್ಧತ್ಸಾಮ್ಯುಂ ಭವತಿ ಯೋಗತಃ ॥ 
ತಥಾಃತ್ಮಮನಸೋರೈಕ್ಯಂ ಸಮಾಧಿರಭಿಧೀಯತೇ ॥ 

ಈ ನಿರ್ವಿಕಲ್ಪ ಸಮಾಧಿಸ್ಥಿತಿಗೆ ತಲಪಿದ ಉಪಾಸಕನು ವೇದಾಂತದಲ್ಲಿ ತಿಳಿಸಿ 


ರುವ ಪರಬ್ರಹ್ಮತತ್ತ್ವದ ತಿಳಿವಳಿಕೆಯ ಸಹಾಯದಿಂದ, ಈ ಸಂಸಾರವ್ಯವಹಾರದಿಂದ 
ಉಂಟಾಗುವ ದುಃಖದ ಲೇಪವನ್ನು ಸಡೆಯದಂತಾಗುತ್ತದೆ. ನೀರಿನಲ್ಲಿರುವ ಉಪ್ಪಿನ 


೪೬ ಯಗ್ವೇದೀಯ ಸೌಭಾಗ್ಯಲಕ್ಷ್ಮ್ಮು $ಸೆನಿಷತ್‌ 


ಗಡ್ಡೆಯು ಕರಗಿ ನೀರಿನಲ್ಲಿ ಅಡೆಗಿ ಹೋಗುವಂತೆ, ನಾಮರೂಸಗಳನ್ನು ಕಳೆದುಕೊಂಡು 
ನೀರಿನಲ್ಲಿ ಸೇರಿಹೋಗುವಂತೆ, ಯೋಗದ ಸಹಾಯದಿಂದ ಉಪಾಸ ಚತತ ಈಶ್ರ ಶ್ವರಸಾಮ್ಯ 
ವನ್ನು ಪಡೆಯುತ್ತಾನೆ. ಅಂತಹ ಸ ಸ್ಥಿ ತಿಯಪ್ಲಿ ಆತ್ಮವೂ ಮನಸ್ಸೂ ಒಂದಾಗಿರುತ್ತದೆ. 
ಆತ್ಮರೂಪದಲ್ಲಿ ಮನಸ್ಸು ರೀನವಾಗಿರುತ್ತದೆ. ಇದಕ್ಕೇ ಚ ಎಂದು ಹೆಸರು. 
ಇದನ್ನೇ ಸರಸ್ವತೀ ರಹಸೊ ್ಯಪನಿಷತ್ತಿ ನಲ್ಲಿ ಮಥ್ಯಮಸಮಾಧಿ ಎಂದು ವಿವರಿಸಿದೆ, 


ಯದಾ ಸಂಸ್ಥೇಯತೇ ಪ್ರಾಣೋ ಮಾನಸಂ ಚ ಪ್ರಲೀಯತೇ। 
ತದಾ ಸಮರಸತ್ವಂ ಯತ್ಸಮಾಧಿರಭಿಧೀಯತೇ ॥ 


ಯಾವ ಯೋಗದ ಸ್ಥ ತಿಯಲ್ಲಿ ಪ್ರಾಣವು ಅಡಗಿಹೋಗಿರುತ್ತದೆಯೋ, ಮತ್ತು 
ಮನಸ ಸ್ಸೂ ಆತ್ರ ನಲ್ಲಿ ಲೀನವಾಗಿರುತ್ತ ತ ಆಗ ಅಪರೋಕ್ತಾನುಭವದಿಂದ ಪ್ರಾಣ 
ಮನಸು ಅತ್ಮ ಸ ಸಾಮರಸ್ಕ ವು, ಎಂದರೆ ಒಂದೇ ರೂಪದಲ್ಲಿರುವಿಕೆಯು, ಪರಸ್ಪರ 
ಗುತ Ra 2 a ಸಹೆಕಾರಗಳೂ ಗೊತ್ತಾಗುತ್ತವೆ. ಇದಕ್ಕೇ 
ಸಮಾಧಿ ಎಂದು ಹೆಸರು. ಈ ಒಂದಾಗುವಿಕೆಗೇ ಯೋಗವೆಂದು ಅನ್ವರ್ಥವಾದ 
ವ್ಲವಹಾರವೂ ಇದೆ, 


ಶಿ 
ಯತ್ಸಮತ್ವಂ ತಯೋರತ್ರ ಜೀವಾತ್ಮಪರಮಾತ್ಮನೋಃ | 
ಸಮಸ್ತನಷ್ಟಸಂಕಲ್ಪಸ್ಸಮಾಧಿರಭಿಧೀಯತೇ || 


ಈ ನಿರ್ನಿಕಲ್ಪ ಸಮಾಧಿಯು ದೃಢವಾಗುತ್ತಾ ಪರಿಸಕ್ಚವಾದಾಗ್ಯ ಜೀವಾತ್ಮ 
ಪರಮಾತ್ಮರ ಸಾಮ್ಯ ವು, ಎಂದರೆ ಸಚ್ಚಿದಾನಂದರೂಪದಲ್ಲಿ ಅಭೇದವು ಎಂಬ 
ಪರತತ್ತ ವದೆ ಸಾಕ್ಷಾತ್ಯ ರವಾಗುತ್ತದೆ. ಜಸ್‌ ನು ಪರಮಾತ ನಾಗಿ, ಪರಬ್ರಹ್ಮ 
ತತ್ತ್ವಸ್ಥರೂಪನಾಗಿ, ನಾಮರೂಸಗಳು ಅಳಿದುಹೋಗಿ, ಅದ್ವಿ ಜತ ಚಿತ, 
ನಿತ್ಯ ನೂ, ಚಿದಾನಂದನೂ, ಅಭಯನೂ, ಬ್ರಹ್ಮೆವೂ ಆಗಿ ವ ಂದಿನಂತೆಯೇ ಉಳಿಯ್ಯ 
ಇ" ಹೇಗೆಂದರೆ ಮಹಾಸಾಗರದ ಆಳದಲ್ಲಿ ಹೆಚ್ಚಾದ ತೈತ್ಯದಿಂದ ನೀರು ಗಡ್ಡೆ 
ಯಾಗಿದ್ದು, ದೇಶಕಾಲಗಳ ಬದಲಾವಣೆಯಿಂದ ಕರಗಿ ನೀರಾಗುತ್ತ, ನಾಮ, 
ರೂಪ, ಲಿಂಗಗಳ ವ್ಯವಹಾರಗಳನ್ನು ಅತಿಕ್ರಮಿಸಿರುವ ಅ ಸ್ಥಿತಿಯನ್ನು ಮಾತಿನಿಂದ 
ವರ್ಣಿಸಲಾಗುವುದಿಲ್ಲ. ಎಕೆಂದರೆ ಚ ದೃಷ್ಠಾ ಂತವನ್ನು, ಹೇಳಿದರೂ ವಿಕಾರದೆ 
ಸಂಬಂಧವನ್ನು ತಫ್ಪಿಸಲಾಗುವುದಿಲ್ಲ, ಜೀವನ ಜೀವತ್ತ್ವವು ಕರಗಿಹೋಗುತ್ತ 
ಜಿಂದರೂ ನಿರ್ವಿಕಾರ 'ಬಹ್ಮತತ್ತ್ವ 4ಕ್ಕೆ ವಿರುದ್ಧವಾಗುತ್ತದೆ. ಆದುದರಿಂದ ಮಾಯಿ 
ಯನ್ನು ಒಪ್ಪಿ ಜೀವತ್ತ್ವವು ತೋಂತಯಾನವಕಾದ 'ನಿಕೋಧವಿಲ್ಲವೆಂದು ವಿವರಿಸಿದೆ. 
ಆಗ ಎಲ್ಲಬಗೆಯ ಸಂಕಲ್ಪಗಳೂ ನಷ್ಟವಾಗಿ ಆತ್ಮನು ಆಪ್ತಕಾಮನೂ ಆಗಿರುತ್ತಾನೆ, 


ಇದಕ್ಕೆ ಸಮಾಧಿ ಎಂದು ಹೆಸರು. 


ಯಗ್ವೇದೀಯ ಸೌಭಾಗ್ಯಲಕ್ಷು ,  ಪನಿಷತ್‌ ಭಕ್ತಿ, 


ಪ್ರಭಾಶೂನ್ಯಂ ಮನಶ್ಯೂನ್ಯಂ ಬುದ್ಧಿ ಶೂನ್ಯಂ ನಿರಾಮಯಂ | 
ಸರ್ವಶೂನ್ಯಂ ನಿರಾಭಾಸಂ ಸಮಾಧಿರಭಿಧೀಯತೇ ॥ 


ಆ ಉತ್ತಮೋತ್ತಮವಾದೆ ನಿರ್ವಿಕಲ್ಪ ಸಮಾಧಿಸ್ಥಿ ತಿಯಲ್ಲಿರುವಾಗ ಮೊದಲು 
ಈ ಜಗತ್ಸಂಸಾರದ ವ್ಯವಹಾರಕಾಲದಲ್ಲಿ, ತತ್ತ್ವದ ಅರಿನಿಲ್ಲದ ಅಜ್ಞಾನದ ದಶೆಯಲ್ಲಿ, 
ತೋರುತ್ತಿದ್ದ ಅಲ್ಪವೂ, ಖಂಡೆವೂ, ಆದ ಈ ಬೆಳಕೂ, ಮನಸ್ಸೂ ಬುದ್ಧಿಯೂ, 
ರೋಗಬಾಧಾದಿ ಆತಂಕಗಳೂ ಯಾವುವೂ ಇಲ್ಲದೆ, ಖಂಡವಾದ ಯಾವ ವೃತ್ತಿಯೂ 
ತೋರದೆ, ಅಖಂಡಬ್ರಹ್ಮತತ್ತ್ವದ ಸಾಕ್ಸಾತ್ಯಾರವಾಗಿರುತ್ತದೆ. ಯೋ ಮಾಂ ಪಶ್ಯತಿ 
ಸರ್ವತ್ರ ಸರ್ವಂ ಚ ಮಯಿ ಪಶ್ಚತಿ | ಎಂಬ ಗೀತಾವಾಕ್ಯವೂ, ಯಸ್ತು ಸರ್ವಾಜಿ 
ಭೂತಾನ್ಯಾತ್ಮನ್ಯೇವಾನು ಪಶ್ಯತಿ ॥ ಎಂಬ ಈಶೋಪನಿಷದ್ವಾಕ್ಯವೂ ಈ ಜೀವನ್ಮುಕ್ತ 
ಸ್ಥಿತಿಯನ್ನು ವರ್ಣಿಸಿರುತ್ತವೆ. ಅವಿದ್ಯೆಯನ್ನು ನಿದ್ಯೆಯು ನಾಶಮಾಡಿರುವ, ಯೋಗ 
ದಿಂದ ಸಿದ್ಧಿಯನ್ನು ಪಡೆದಿರುವ, ಈ ಸ್ಥಿತಿಯಲ್ಲಿ ವೇದಾಂತಶಾಸ್ತ್ರಕ್ಕೂ, ಯೋಗ 
ಶಾಸ್ತ್ರಕ್ಟೂ, ಉಪಾಸನಾಧರ್ಮಶಾಸ್ತ್ರಕ್ಟೂ ಪರಸ್ಪರವಾಗಿ ಇರುವ ಪೂರಕಪೋಷಕ 
ಭಾವವೆಂಬ ಸಾಮಂಜಸ್ಯವನ್ನು ಮನಗಾಣಬಹುದು. 


ಸ್ಹಯಮುಚ್ಚಲಿತೇ ದೇಹೇ ದೇಹೀ ನಿತ್ಯಂ ಸಮಾಧಿನಾ | 
ನಿಶ್ಚಲಂ ತಂ ನಿಜಾನೀಯಾತ್ಸಮಾಧಿರಭಿಧೀಯತೇ 1 


ಈ ಸ್ಥಿರವಾದ ಸ್ವಾಭಾವಿಕಸ್ತಿತಿಯಲ್ಲಿರುವಾಗ, ಸಮಾಧಿಯು ಅಭ್ಯಾಸ, 
ವೈರಾಗ್ಯ, ಜ್ಞಾನ ಇವುಗಳಿಂದ ದೃಢವಾಗಿರಲು, ಚಕ್ರಭ್ರಮಿನ್ಯಾಯದಂತೆ ಈ 
ಶರೀರವು ಮಾತ್ರ ಮುಂಚಿನಂತೆ ತಾನಾಗಿಯೇ ವ್ಯವಹೆರಿಸುತ್ತಿ ದ್ದರೂ, ಆ ಯೋಗಿ 
ಯಾದ ಜ್ಞಾನಿಯನ್ನು ಅಚಂಚಲನೆಂದು ಭಾವಿಸಬೇಕು, ಈ ಸ್ಥಿತಿಗೇ ಸಮಾಧಿ 
ಎಂದು ಹೆಸರು, ಇದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉಪದೇಶಿಸಿರುವ ನಿಸ್ರೈ 
ಗುಣ್ಯಸ್ಸಿತಿಯು, ಎಂದರೆ ಮೂರು ಗುಣಗಳನ್ನೂ ಮಾರಿರುವ ಸ್ಥಿತಿಯು. ಇದ್ದೆ 
ಸ್ಥಿತಪ್ರಜ್ಞನ ಸ್ಥಿತಿಯೂ ಆಗಿದೆ. ಇದನ್ನೇ “ ನಿಸ್ತ್ರೈಗುಣ್ಯೇ ಸಧಿ ವಿಚರತಾಂ 
ಕೋ ವಿಧಿಃ ಕೋ ಥಿಷೇಧಃ  ಎಂದ್ಕೂ 


ಜಾಗ್ರತ್ಸ್ವಪ್ತ ಸುಸುಪ್ತಿಷು ಸ್ಫುಟಿತರಾ ಯಾಸಂವಿದುಜ್ಜೃಂಭತೇ 


ಯಾ ಬ್ರಹ್ಮಾದಿಪಿಪೀಲಿಕಾಂತತನುಷು ಪ್ರೋತಾ ಜಗತ್ಸಾಕ್ಷಿಣೀ | 
ಹೆ ಇ ಇ 9 ಇ” 
ಸೈವಾಹಂ ನಚ ಶ್ಯವಸ್ಸ್ವಿತಿ ದೃಢಾ ಪ್ರಜ್ಞಾನಿ ಯಸ್ಯಾಸ್ತಿ ಚೇತ್‌ 


ದ್ಭೃ 
ಸ 


ಚಂಡಾಲ್ಕೊಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ ॥ 


ಎಂದೂ, ಶ್ರೀಶಂಕರಾಚಾರ್ಯರೂ ವರ್ಣಿಸಿರುತ್ತಾರೆ. 


೪೮ ಯಗ್ವೇದೀಯ ಸೌಭಾಗ್ಯಲತ್ತು ೬ $ಸನಿಷತ್‌ 


ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರ ಸರಂ ಪದಂ! 
ತತ್ರ ತತ್ರ ಪರಂ ಬ್ರಹ್ಮ ಸರ್ವತ್ರ ಸಮವಸ್ಥಿತಂ ||ಇತಿ! 


ಇಂತಹ ಸ್ಥಿತಿಯಲ್ಲಿರುವ ಯೋಗಿಯೂ ಜ್ಞಾನಿಯೂ ಆದ ಜೀವನ್ಮುಕ್ತನು 

ಕೃಷ್ಣ, ನಾರದ, ಶಂಕರರಂತೆ ಇರುತ್ತಾನೆ. ಅವನ ಮನಸ್ಸೂ ಶರೀರವೂ ಎಲ್ಲೆಲ್ಲಿ 
ಹೇಗೆ ಹೇಗೆ ವ್ಯವಹರಿಸುತ್ತಿರುವಂತೆ ನಮಗೆ ಕಾಣಬರುತ್ತಿದ್ದರೂ, ಆ ಜ್ಞಾನಿಯು 
ಮಾತ್ರ ಸಮಾಧಿಯ ಪರಮಪದವಿಯಲ್ಲೇ ಇರುತ್ತಾನೆ, ಎಲ್ಲೆಡೆಯಲ್ಲೂ ಪರ 
ಬ್ರಹ್ಮನೇ ಅವನಿಗೆ ಗೋಚರವಾಗುತ್ತಿರುತ್ತದೆ. ಅಹಂಕಾರಮಮಕಾರಗಳು ನಿರ್ಮೂಲ 
ವಾಗಿಹೋಗಿರಲು, ಕತನ್ಯತ್ವ, ಭೋಕ್ಕೃತ್ವ, ಸಂಕಲ್ಪಗಳಿಲ್ಲದೆ, ಅವನ ಹಿಂದಿನ 
ಕರ್ಮಗಳೂ ಈಗಿನ ಕರ್ಮಗಳೂ, ಜ್ಞಾನದಿಂದ ಹುರಿದೆಬೀಜಗಳಂತಾಗಿರುವುದರಿಂದ, 
ಮುಂದಿನ ಜನ್ಮಕ್ಕೆ ಕಾರಣವಿಲ್ಲದೆ ಪ್ರಾರಬ್ಧಕರ್ಮದ ಫಲವಾದ ಈ ಶರೀರವು 
ಇದ್ದರೂ ಇಲ್ಲದಂತೆಯೂ, ಎಲ್ಲ ವ್ಯವಹಾರಗಳೂ ದಗ್ವನಟದಂತೆಯೂ ಇರುತ್ತವೆ. 
ಈ ಪ್ರಾರಬ್ಧ ಕರ್ಮಾವಸಾನದಲ್ಲಿ ಈ ಶರೀರವು ಮೃ ತವಾಗಲ್ಲು, ಕರ್ಮಕಾರಣವಿಲ್ಲ 
ದುದರಿಂದ ಪುನಃ ಜನನ ಮರಣಗಳಿಲ್ಲದ್ಕೆ ಆ ಜ್ಞಾನಿಯು ಪರಬ್ರಹ್ಮರೂಪದಲ್ಲಿ 
ಎಂದಿನಂತೆ ಉಳಿಯುತ್ತಾನೆ. ಇಡೀ ಮೋಕ್ಷವು, ವಿದೇಹಕೈ ವಲ್ಯವು, ಎಂದು 
ಯೋಗಿಗಳೂ, ದುಃಖಧ್ವಂಸವೆಂದು ತಾರ್ಕಿಕರೂ, ಅವಿದ್ಯಾನಾಶವೆಂದು ವೇದಾಂತಿ 
ಗಳೂ, ಆನಂದಾನುಭವವೆಂದು ಶೈವ, ವೈಷ್ಣವ, ಶಾಕ್ತಾಡ್ವ್ರೈತಿಗಳೂ ವರ್ಣಿಸಿರುತ್ತಾರೆ, 
ಇದನ್ನೇ ಈ ಪದ್ಯವೂ ವರ್ಣಿಸಿರುತ್ತದೆ. 

ಯಶ್ಶೈವೈಸ್ಸಮುಪಾಸ್ಕತೇ ಶಿವ ಇತಿ, ಬ್ರಹ್ಮೇತಿ ವೇದಾಂತಿನಃ, 

ನಿನ್ಣುವೈೈಷ್ಣವಭಕ್ತಿಮಾರ್ಗನಿರತ್ತೆ 5 ಶಾಕ್ಷೆ ಸು ದೇವೀ ಪರಾ | 

ಬೌಡ್ವಿರ್ಬುದ್ಧ ಇತಿ, ಸ್ವಭಾವ ಇತಕ್ಕೈ$ ಅಲ್ಲೇತಿ ಮುಸ್ಲೀಂಜನೈಃ, 

ಕ್ರಿಸ್ತೈರ್ಗಾಡ್‌ ಇತಿ, ನಾಮಮಾತ್ರವಿನಿಧಂ ಪಾಯಾಕ್ರದೇಕಂ ಮಹಃ ॥ 

ಶ್ರೀ ಶಂಕರಾಚಾರ್ಯರು. " ತ್ರಯಾಸಾಂಖ್ಯಂ ಯೋಗಃ? ಎಂಬ ಪದ್ಯದಲ್ಲಿ 

ವಿವರಿಸಿರುವ ತತ್ತ್ವವನ್ನೂ, ಮತಗಳ ಸಾಮರಸ್ಯವನ್ನೂ, ಬೇಲೂರು ಕೇಶವ 
ದೇವಸ್ಥಾನದ ಶಾಸನದಲ್ಲಿ ದೊರೆಯುವ "ಯಂ ಶೈ ವಾಸ್ಸಮುಪಾಸಶೇ ಶಿವ ಇತಿ? 
ಎಂಬ ಪದ್ಯದಲ್ಲಿ ಮುಂದುವರಿಯಿಸಿದೆ, ಈ ಧರ್ಮಸಮನ್ವಯದ ಭಾವವನ್ನು ಈಗಿನ 
ಕಾಲಕ್ಕೆ ತಕ್ಕಂತೆ ವಿಸ್ಮರಿಸಿ ಈ ಪದ್ಯದಲ್ಲಿ ವಿವರಿಸಿದೆ. ಶೈವ, ವೈಷ್ಣವ, ಮುಂತಾದ 
ಸಾರಸ್ಪತತತ್ತ್ವಗಳಲ್ಲಿ, ಸಾಮರಸ್ಯದ ಅಭೇದವನ್ನು ಎಲ್ಲ ಪುರಾಣಗಳಲ್ಲಿಯೂ 
ನಿರೂಪಿಸಿರುವಂತೆ ಮಾರ್ಕಂಡೇಯ ಪುರಾಣದಲ್ಲಿಯ, ದೇವೀಸಪ್ತಶತಿಯ ಪ್ರಾಧಾನಿಕ 
ರಹಸ್ಯನಿರೂಪಣೆಯ ಪ್ರಸಂಗದಲ್ಲೂ ವಿವರಿಸಿದೆ... ಇದು ಇನ್ನು ಮುಂದೆ ಈ 


ಯಗ್ವೇದೀಯ ಸೌಭಾಗ್ಯಲಕ್ಷ್ಮ್ಮು $ಪನಿಷತ್‌ ೪೯ 


(8 


ಪಂಚದಲ್ಲಿ ಪ್ರಚಾರಕ್ಕೆ ಬರಬೇಕಾಗಿರುವ ನಿಶ್ವಧರ್ಮದ ಅರಿವು ಆಚರಣೆಗಳಿಗೆ 
ೇಠಿಕೆಯಂತೆಯೂ, ಮೊದಲಿನ ಮೆಟ್ಟಲಿನಂತೆಯೂ ಇದೆ. 


9 


ಅಥ ಹೈನಂ ದೇವಾ ಊಚುಃ ನವಚಕ್ರನಿನೇಕಮನು 
ಬ್ರೂಹೀತಿ | ತಥೇತಿ ಸಹೋವಾಚ | ಆಧಾರೇ ಬ್ರಹ್ಮ 
ಚಕ್ರಂ ತ್ರಿರಾವೃತ್ತಿ ಭಂಗಿಮಂಡಲಾಕಾರಂ, ತತ್ರ ಮೂಲ 
ಕಂದೇ ಶಕ್ತಿಃ |! ಪಾನಕಾಕಾರಂ ಧ್ಯಾಯೇತ್ತತ್ರೈನ 
ಕಾನುರೂಪಸಪೀಶಂ ಸರ್ವಕಾಮಥಫಲಪ್ರೆದಂ ಭವತಿ । 
ಇತ್ಯಾಧಾರ ಚಕ್ರಂ ॥ 


ಅನಂತರದಲ್ಲಿ ದೇವತೆಗಳು ಶ್ರೀಮನ್ನಾರಾಯಣನನ್ನು ಕುರಿತು ನವಚಕ್ರದ 
ಸ್ವರೂಪನಿವೇಚನೆಯನ್ನು ತಿಳಿಯಹೇಳಬೇಕೆಂದು ಕೇಳಿಕೊಂಡರು. ಹಾಗೆಯೇ 
ಆಗಲೆಂದು ನಾರಾಯಣನು ಹೀಗೆ ವಿವರಿಸಿದನು. 


ಸಾಮಾನ್ಯವಾಗಿ ನಮ್ಮ ದೇಹೆದಲ್ಲಿ ಕಿಬ್ಬೊಟ್ಟೆಯ ಬುಡದಿಂದ ತಲೆಯ ತುದಿಯ 
ವರಿಗೆ, ಮೂಲಾಧಾರ, ಸ್ವಾಧಿಷ್ಕಾನ, ಮಣಿಪೂರ, ಅನಾಹತ, ವಿಶುದ್ಧ ಆಜ್ಞಾ ಎಂಬ 
ಅನ್ವರ್ಥನಾಮವುಳ್ಳ ಆರು ಚಕ್ರಗಳು, ಕಮಲಗಳು, ದುಂಡಾದೆಸ್ಥಾ ನಗಳು ಇವೆ 
ಯೆಂದು ಯೋಗಶಾಸ್ತ್ರದಲ್ಲಿ ಸತಂಜಲಿ ಮುಂತಾದ ಮಹರ್ಷಿಗಳ, ಮತ್ತ್ಯೇಂದ್ರ 
ಗೋರಕ್ಷ ಮುಂತಾದ ಇತರ ಸಿದ್ಧಯೋಗಿಗಳೂ ವರ್ಣಿಸಿದಾರೆ, ಅದರೂ ಆ 
ಗೋರಕ್ಷ ಮುಂತಾದ ಆಯಾಯ ವ್ಯಕ್ತಿಗಳ ಶರೀರಪ್ರಕೃತಿ, ಉಪಾಸನೆಯ ಸೌಕರ್ಯ, 
ವೈಶದ್ಯದಲ್ಲಿ ಇಚ್ಛಾನಿಶೇಷ್ಯ ಇವುಗಳ ದೃಷ್ಟಿಯಿಂದ ಈ ಚಕ್ರಗಳ ಸಂಖ್ಯೆಯನ್ನು 
ಏಳು, ಎಂಟು ಒಂಭತ್ತು, ಹೆತ್ತು, ಹನ್ನೊಂದು, ಹೆನ್ನೆರಡು ಹೀಗೆ ಹೆಚ್ಚಿಸಿ, ವಿಸ್ತರಿಸಿ 
ವಿವರಿಸಿರುತ್ತಾರೆ. ಆದರಂತೆ ಮೂಲಾಧಾರಚಕ್ರದ ಅಡಿಯಲ್ಲಿ ತ್ರಿಕೋಣರೂಪದ 
ಅಗ್ನಿ ಚಕ್ರವನ್ನು ಸೇರಿಸಿ ಏಳೆಂದ್ಕೂ ಆಜ್ಞಾಚಕ್ರದಮೇಲೆ ಸಹಸ್ರಾರಚಕ್ರವನ್ನು 
ಸೇರಿಸಿ ಎಂಟೆಂದೂ, ಅನಾಹತಚಕ್ರದ ಎಡಬಲಭಾಗಗಳಲ್ಲಿ ಮನಶ್ಚಕ್ರ, ಹೈಚ್ಛಕ್ರ 
ಗಳನ್ನೂ ಸೇರಿಸಿ ಹೆತ್ತು ಎಂದೂ, ತಾಲುಚಕ್ರ, ಆಕಾಶಚಕ್ರಗಳನ್ನು ಸೇರಿಸಿ ಹನ್ನೆರಡು 
ಚಕ್ರಗಳೆಂದೂ, ವಿವರಿಸುವುದುಂಟು. ಆದರೆ ಈ ಉಸನಿಷತ್ತಿನಲ್ಲಿಯೂ ಈ ಚಕ್ರ 
ಸ್ಥಾನಗಳ ಸಂಖ್ಯೆಯನ್ನು ಒಂಬತ್ತು ಎಂದು ವಿವರಿಸಿದೆ. ಈ ಚಕ್ರಸ್ಥಾನಗಳಲ್ಲಿ 
ಮೊದಲನೆಯದು ಮೂಲಾಧಾರವು, ಅದು ಮೂರಾವೃತ್ತಿ ಬಳಸಿರುವ ಮತ್ತು 
ಬಗ್ಗಿರುವ, ಒಟ್ಟಿನಲ್ಲಿ ದುಂಡಾದ, ಆಕಾರವುಳ್ಳುದು. ಇದನ್ನೇ ಬ್ರಹ್ಮನಂತೆ ಉತ್ಪತ್ತಿಗೆ 


೫೦ ಯಗ್ವೇದೀಯ ಸೌಭಾಗ್ಯಲತ್ಷ್ಮು $ಸನಿಷತ್‌ 


ಕಾರಣವಾದುದರಿಂದ ಬ್ರಹ್ಮಚಕ್ರವೆನ್ನು ತ್ತಾರೆ. ಇದಕ್ಕೆ ಸತ್ತ್ವರಜಸ್ತನೋಗುಣತ್ರ 
ಯಾತ್ಮಕನಾದ ಮೂಲಪ್ರಕೃತಿ ಎಂದೂ ವೃವಹಾರನಿದೆ. ಇಲ್ಲಿಯೇ ಗಡ್ಡೆಯಲ್ಲಿ 
ಹೇಗೋ ಹಾಗೆ, ಮೊಳೆಯುವ, ಸೃಷ್ಟಿಯಾಗುವ, ಶಕ್ತಿಯು ನೆಲಸಿರುವುದು, ಇದು 
ಬೆಂಕಿಯಂತೆ ಕೆಂಪುಬಣ್ಣ ವುಳ್ಳುದು. “ರಜೋರಾಗಾತ್ಮಕಂ ವಿದ್ಧಿ” ಎಂದು ಶ್ರೀಕೃಷ್ಣನೂ 
ಗೀತೆಯಲ್ಲಿ ಉಪದೇಶಿಸಿರುವನು. ಆದುದರಿಂದಲೇ ಇದನ್ನು ಕಾಮರೂಪಶೀಠಶವೆಂದೂ 
ಧ್ಯಾನಿಸಬೇಕು. ಇದರ ಉಪಾಸನೆಯಿಂದ ಎಲ್ಲ ಇಷ್ಟಾರ್ಥಗಳೂ ಸಿದ್ಧಿಸುವುವೆಂದು 
ಹೇಳಿದ್ದರೂ, ಉಪಾಸಕನ, ಅಧಿಕಾರಿವಿಶೇಷದ ಇಚ್ಛೆಯು ನೆರವೇರುವುಡೆಂಬುದು 
ತಾತ್ಪರ್ಯವು. ಇದು ಮೂಲಾಧಾರ ಚಕ್ರಸ್ಥಾನದ ಸ್ವರೂಪವು, 


ಲಲಿತಾಸಹಸ್ರನಾಮಭಾಷ್ಯದಲ್ಲಿ ಭಾಸ್ಕರರಾಯ ದೀಕ್ಷಿತರು ಈ ಸ್ಥಾನವು 
ನಾಲ್ಕು ದಳಗಳುಳ್ಳ ಕಮಲದಂತಿದೆ. ಕುಳಕುಂಡವೆಂಬ ಹೆಸರುಳ್ಳ ಇದರ ಕರ್ಣಿಕೆಯ 
ಮಧ್ಯ ಬಿಂದುವಿನಲ್ಲಿ ಕುಂಡಲಿನೀಶಕ್ತಿಯು ಮುಸುಕುಹಾಕಿಕೊಂಡು ಸರ್ವದಾ ಮಲಗಿ 
ರುತ್ತದೆ. ಅದನ್ನು ಉಪಾಸಕನು ಎಬ್ಬಿ ಸಬೇಕು ಇದು ದೇಹೆದ ಎಲ್ಲ ಬಗೆಯ 
ಧಮನೀ, ಸಿರಾ, ನಾಡಿಗಳಿಗೆ ಆಧಾರವಾಗಿರುವುದರಿಂದಲೂ, ಸುಷುಮ್ನ್ಮಾನಾಡಿಗೆ 
ಇಲ್ಲಿ ಪ್ರಾರಂಭವಾಗಿರುವುದರಿಂದಲೂ ಇದಕ್ಕೆ ಮೂಲಾಧಾರಪದ್ಮನೆಂದು ಹೆಸರು, 
ಎಂದು ವಿವರಿಸಿರುತ್ತಾರೆ, 


ದ್ವಿತೀಯಂ ಸ್ವಾಧಿಷ್ಠಾನಚಕ್ರಂ ಷಡ್ಡಳಂ ತನ್ಮಥ್ಯೇ 
ಪಶ್ಚಿಮಾಭಿಮುಖಂ ಲಿಂಗಂ ಪ್ರವಾಳಾಂಕುರಸದೃಶಂ 
ಧ್ಯಾಯೇತ್ತತ್ರೈ ನೌಡ್ಯಾಣಪೀಠಂ ಜಗದಾಕರ್ಷಣಸಿದ್ಧಿದಂ ಭವತಿ ॥ 


ಎರಡನೆಯ ಚಕ್ರಕ್ಕೆ ಸ್ವಾಧಿಷ್ಠಾನವೆಂದು ಹೆಸರು. ಇದು ಆರುದಳಗಳುಳ್ಳ 
ಕಮಲದಂತಿಡೆ. ಇದರ ಕರ್ಣಿಕೆಯ ಮಧ್ಯದಲ್ಲಿ ಹವಳದ ಚಿಗುರಿನಂತಿರುವ, 
ಕೆಂಬಣ್ಣದ, ಪ್ರತ್ಯಗಾತ್ಮನಿಗೆ ಅಭಿಮುಖವಾಗಿ ಹೊರಡುತ್ತಿರುವ, ಮೊಳಕೆಯ 
ಗುರುತನ್ನು ಧ್ಯಾನಿಸಬೇಕು. ಅಲ್ಲಿಯೇ ಉಡ್ಡಿಯಾನದ ಎಂದರೆ, ಮೇಲೆದ್ದು ಹಾರಿ 
ಮುಂದುವರಿಯುವ, ಕುಂಡಲಿನೀ ಶಕ್ತಿಯು ಅನುಸರಿಸುವ ಮಾರ್ಗದ ಸ್ಥಾನವು ಇಡೆ, 
ಈ ಸದ್ಮಸ್ಥಾನವು ಬದಲಾಯಿಸುತ್ತಿರುವ, ನಾನಾಮುಖವಾಗಿ ಪರಿಣಾಮ ಹೊಂದು 
ತ್ತಿರುವ ಜಗತ್ತೆಲ್ಲನನ್ನೂ ಸನ್ಮಾರ್ಗದಲ್ಲಿ ಶ್ರೇಯಸ್ಫರವಾದ ದಾರಿಯಲ್ಲಿ ಪ್ರವಹಿಸಿ 
ಮುಂದುವರಿಯುವಂತೆ ಅನುಕೂಲಪಡಿಸಿ ಸಹಾಯಮಾಡಬಲ್ಲುದು. 


ಹಗ್ವೇದೀಯ ಸಾಭಾಗ್ಯಲಕ್ಸು ;$ಸನಿಷತ್‌ ೫೧ 


ತೃತೀಯಂ ನಾಭಿಚಕ್ರಂ ಪಂಚಾನರ್ತಂ ಸರ್ಪಕುಟಿಲಾ 

ಕಾರಂ ತನ್ಮಧ್ಯೆ ಕುಂಡಲಿನೀಂ ಬಾಲಾರ್ಕಕೋಟಿಪ್ರಭಾಂ, 
ತನುನುಧ್ಯಾಂ, ಧ್ಯಾಯೇತ್‌ | ಸಾಮರ್ಥಶಕ್ತಿಃ ಸರ್ವಸಿದ್ಧಿ 
ಪ್ರದಾಭವತಿ॥ 


ಮೂರನೆಯದು ನಾಭಿ (ಹೊಕ್ಕಳಿನಸಮದಲ್ಲಿರುವ) ಚಕ್ರವು. ಇದು ಹಾವಿನಂತೆ 
ವಕ್ರವಾಗಿ, ಬಗ್ಗಿ, ಬಳುಕುತ್ತಿರುವಂತೆ ಐದುಸಲ ಬಳಸುತ್ತದೆ. ಅದರ ಮಧ್ಯದಲ್ಲಿ 
ಕೋಟಬಾಲಸೂರ್ಯರ ಪ್ರಕಾಶವುಳ್ಳ ಕುಂಡಲಿನಿಯನ್ನು ಭಾವಿಸಬೇಕು. ಇದನ್ನೇ 
ಸೂಕ್ಷ್ಮವಾದ ಮಧ್ಯಸ್ರದೇಶವುಳ್ಳ, ಎಲ್ಲ ಬಗೆಯ ಎಂದಕಿ, ಆಯಾ ಉಪಾಸಕರು 
ಕೋರುವ, ಸಿದ್ಧಿಗಳನ್ನು ಉಂಟುಮಾಡಬಲ್ಲ, ಸಾಮಥಣ್ಯರೂಸವಾದ ಶಕ್ತಿಯು ಎಂದು 
ಧ್ಯಾನಿಸಬೇಕು. 


ಮಣಿಪೂರಚಕ್ರಂ ಹೃದಯಚಕ್ರಮಸ್ಹದಳನುಧೋಮುಖಂ, 
ತನ್ಮಧ್ಯೇ ಜ್ಯೋರ್ಮಯಲಿಂಗಾಕಾರಂ ಧ್ಯಾಯೇತ್‌ | 
ಸೈನ ಹಂಸಕಳಾ ಸರ್ವಸ್ರಿಯಾ ಸರ್ನಲೋಕವಶ್ಯಕರೀ ಭವತಿ ॥ 


ನಾಲ್ಕನೆಯದು ಮಣಿಪೂರಚಕ್ರವು. ಇದಕ್ಕೇ ಹೈದಯಚಕ್ರ ಅಥವಾ 
ಹೈತೃಮಲನೆಂದೂ ವ್ಯವಹಾರನಿದೆ. ಇದು ಎಂಟು ದಳಗಳುಳ್ಳ ಕಮಲದಂತಿದೆ 
ಮತ್ತು ಕೆಳಮುಖವಾಗಿ ಬಗ್ಗಿರುತ್ತದೆ. ಇದರ ಮಧ್ಯದಲ್ಲಿ ಶುಕ್ಲವರ್ಣವುಳ್ಳ, 

(ತೀರೊಪವಾಗಿರುವ, ಗುಣತ್ರಯಸಂಬಂಧವಿಲ್ಲದೆ ಶುದ್ಧಸ್ಪಟಿಕದಂತಿರುವ, 
ಅಂಗುಷ್ಕದ ಪರಿಮಾಣವುಳ್ಳ, ಲಿಂಗದ ಆಕಾರವುಳ್ಳ, ಸ್ವಲ್ಪ ದೀರ್ಥವಾದ ಬಿಂದು 
ವಿನಂತೆ ಆಕಾರವುಳ್ಳ, ದಹೆರಾಕಾಶನೆಂದು ಪ್ರಸಿದ್ಧವಾದ ಚಿತ್ರಕಾಶವು ಗೋಚರ 
ವಾಗುತ್ತದೆ, ಇಲ್ಲಿ ಚಿಚ್ಛಕ್ಕಿಯನ್ನು ಧ್ಯಾನಿಸಬೇಕು. ಈ ಸ್ಥಾನಕ್ಕೆ ಕರೇಚಕಪೂರಕ 
(ಅರ್ಪಿಸಿ ಸ್ವೀಕರಿಸುವ) ತತ್ತ್ವವನ್ನು ಸೂಚಿಸುವ, ಹೆಂಸಕಳಾ ಎಂದೂ ವ್ಯವಹಾರ 
ನಿದೆ. ಹನ್ನೊಂದು ಇಂದ್ರಿಯಗಳೂ ಐದು ಭೂತಗಳೂ ಸೇರಿ ಷೋಡಶಕಲಾ 
ಎಂಬ ಸಂಜ್ಞೆಯು ರೂಢವಾಗಿದೆ. ಇದು ಎಲ್ಲ ಉಪಾಸಕರಿಗೂ ಹಿತಕರವಾದುದು. 
ಎಲ್ಲರನ್ನೂ ಇದು ಒಲಿಸಿಕೊಳ್ಳುತ್ತದೆ. 


ಕಂಠಚಕ್ರಂ ಚತುರಂಗುಲಂ, ತತ್ರ ವಾಮೇ ಇಡಾ 
ಚಂದ್ರನಾಡೀ, ದಕ್ಷಿಣೇ ಪಿಂಗಳಾ ಸೂರ್ಯನಾಡೀ, 
ತನ್ಮಥ್ಯೇ ಸುಷುಮ್ನಾಂ ಶ್ವೇತವರ್ಣಾಂ ಧ್ಯಾಯೇತ್‌ | 
ಯ ಏನಂ ವೇದಾನಾಹೆತಸಿದ್ದಿದಾ ಭವತಿ ॥ 


೫೨ ಹುಗ್ವೇದೀಯ ಸೌಭಾಗ್ಯಲಕ್ಷ್ಮ್ಮ  ಪನಿಷತ್‌ 


ಐದನೆಯದು ಕಂಠಚಕ್ರವು. ನಾಲ್ಕು ಅಂಗುಲಗಳಷ್ಟು ಪರಿಮಾಣವುಳ್ಳುದು. 
ಅದರಲ್ಲಿ ಎಡಭಾಗದಲ್ಲಿ ಇಡಾ ಎಂಬ ಚಂದ್ರನಾಡಿಯೂ, ಬಲಭಾಗದಲ್ಲಿ ಪಿಂಗಳಾ 
ಎಂಬ ಸೂರ್ಯನಾಡಿಯೂ, ಇವೆರಡರ ಮಧ್ಯ ದಲ್ಲಿ ಶುಕ್ಸವರ್ಣವುಳ್ಳ ಸುಷುಮ್ನಾ 
ನಾಡಿಯೂ ಮೇಲುಮುಖನಾಗಿ ಪ್ರಸರಿಸುತ್ತವೆ. ಹೀಗೆ ಯಾರು ತಿಳಿದು ಅನುಷ್ಠಾನ 
ಪೂರ್ವಕವಾಗಿ ಧ್ಯಾನಮಾಡುತ್ತಾರೋ, ಅಂಥವರಿಗೆ ಈ ಅನಾಹತಪದ್ಮದಲ್ಲಿ ಸಿದ್ಧಿಯು 
ಲಭಿಸುತ್ತದೆ. ಎಂದರೆ ಹೃದಯಸ್ಸೋಟಾದಿ ಅಸಮೃತ್ಯುಗಳಿಗೆ ಅವಕಾಶಕೊಡದೆ 
ಆಯುಸ್ಸನ್ನು ಕಾಪಾಡುತ್ತದೆ, 


ತಾಲುಚಕ್ರಂ ತತ್ರಾಮೃತಧಾರಾ ಪ್ರವಾಹಃ ಘಂಟಿಕಾಲಿಂಗೆಂ 
ಮೂಲಚಕ್ರರಂಥ್ರೇ ರಾಜದಂತಾನಲಂಬಿನೀ ವಿವರಂ ದಶಮ 
ದ್ವಾರಂ, ತತ್ರಂ ಶೂನ್ಯಂ ಧ್ಯಾಯೇಚ್ಚಿತ್ತಲಯಂ ಭವತಿ ॥ 


ಆರನೆಯದು ತಾಲುಚಕ್ರವು, ಇದು ಬಾಯಿಯಲ್ಲಿ ಹಿಂಭಾಗದಲ್ಲಿ ಕಿರು 
ನಾಲಗೆಯ ಎಡಬಲಭಾಗಗಳಲ್ಲಿರುತ್ತದೆ. ಪಿಂಡಗಳ ಮೇಲಿರುವ ಅಟ್ಟಿದಂತಿರುವ 
ಪ್ರದೇಶವಾಗಿರುತ್ತದೆ. ಅಲ್ಲಿ ಚಿತ್ತವನ್ನು ಏಕಾಗ್ರವಾಗುವಂತೆ ನಿಲ್ಲಿಸಿದರೆ ಅಮೃತ 
ಾಇರೆಯು ಹರಿಯಲು ಆರಂಭಿಸುವುದು. ಎಂದರೆ ಹಿಂದಿನ ಐದುಚಕ್ರಗಳನ್ನು ದಾಟ 
ಮೇಲಕ್ಕೆ ಏರಿರುವ ಪ್ರಾಣಶಕ್ತೆಯು ಅಲ್ಲಿಗೆ ತಲಪಿ ಆಭಾಗದ ಮಸ್ತಿಷ್ಠ್ಟವು ಕಾದು 
ಅಲ್ಲಿಂದ ಸಿಹಿಯಾದ ತುಪ್ಪದ ಹನಿಗಳಂತಿರುವ ಬಿಂದುಗಳು ಹರಿಯುವುವು. ಓಂಕಾರ 
ನಾದದಂತೆ ಘಂಟಾನಾದವು ಕೇಳಿಬರುವುದು. ಅಲ್ಲದೆ ಅಲ್ಲಿ ತಾಲುಮೂಲದಲ್ಲಿರುವ 
ಈ ಚಕ್ರದ ಅಂತರಾಳದಲ್ಲಿ ಗುರ್ತಿಸಬಹುದಾದ ಕಪೋಲದ ಮೂಳೆಯ ಬುಡದಲ್ಲಿ 
ಆನೆಯ ದಂಶಗಳ ಬುಡದಂತಿರುವ ಪ್ರದೇಶದಲ್ಲಿ ದಶಮದ್ವಾರದ ಹಾಗಿರುವ ಆಕಾಶ 
ವಿರುವುದು, ಅಲ್ಲಿ ಶೂನ್ಯತತ್ತ್ವವು ಎಂದರೆ ಗುಣತ್ರಯಸರಿಣಾಮರೂಸಗಳಾದ 
ವೃತ್ತಿ ವಿಶೇಷರೂಪಗಳಲ್ಲದ ಸಾಮಾನ್ಯಪರತತ್ತ್ವವು ಧ್ಯಾನಕ್ಕೆ ಗೋಚರವಾಗುವಂತೆ 
ಮಾಡಬೇಕು. ಅಂತಹ ಧ್ಯಾನದಿಂದ ಚಿತ್ತದಲ್ಲಿರುವ ಎಲ್ಲಬಗೆಯ ಲೌಕಿಕವಾದ 
ದ್ವಂದ್ವವೃತ್ತಿಗಳ ಸಮೂಹವು ಅಡಗಿಹೋಗಿರಲು ಈ ಎಲ್ಲ ಪ್ರತ್ಯಯಗಳ ಎಂದರೆ 
ವೃತ್ತಿಗಳ ಅಧಿಷ್ಕಾನವಾದ ಚಿಜ್ಜ್ಯೊತಿಯು ಗೋಚರವಾಗಲು ಪ್ರಾರಂಭವಾಗುತ್ತದೆ. 


ಸಪ್ತಮಂ ಭ್ರೂಚಕ್ರಮಂಗುಷ್ಕಷಾತ್ರಂ ತತ್ರ ಜ್ಞಾನನೇತ್ರಂ 
ದೀಪಶಿಖಾಕಾರಂ ಧ್ಯಾಯೇತ್‌ | ತದೇವ ಕಷಾಲಕಂದಂ 
ವಾಕ್ಸಿದ್ಧಿದಂ ಭವತಿ! 


ಏಳನೆಯದು ಭ್ರೂಚಕ್ರವು. ಎಂದರೆ ಎರಡು ಹುಬ್ಬುಗಳ ನಡುವೆ ಇರುವ 
ಸ್ಥಾನವು. ಇದು ಎರಡು ದಳಗಳುಳ್ಳೆ ಪದ್ಮರೂಪವುಳ್ಳುದು. ಈ ಕಮಲಸ್ಥಾನದ 


ಯಗ್ದೇದೀಯ ಸ್‌ ಭಾಗ್ಯಲಕ್ಷು 


್ಮ 6ಸನಿಷತ್‌ ೫೩. 


ಮಧ್ಯದಲ್ಲಿ ಹೆಬ್ಬೆಟ್ಟಿನನ್ಟು ಅವಕಾಶವಿರುತ್ತದೆ. ಅಲ್ಲಿ ಜ್ಞಾನದ ಕಣ್ಣು ಕೆಲಸ 
ಮಾಡುತ್ತದೆ. ಗಾಳಿ ಇಲ್ಲದೆಡೆಯಲ್ಲಿರುವ ದೀಪದ ಜ್ವಾಲೆಯಂತೆ ಸ್ತಿಮಿತವಾಗಿಯೂ 
ಮೇಲೆ ಮೇಲೆ ಸಣ್ಣಗಾಗುತ್ತಲೂ ಇರುವ ಚಿತ್ರ ಕಾಶವು ಗೋಚರವಾಗುತ್ತದೆ. 
ಅದೇ ಬ್ರಹ್ಮಕಪಾಲದಲ್ಲಿರುವ--ಕಂ ಪಾಲಯತಿ ಆನಂದವನ್ನು ಕಾಪಾಡಿರುವ, 
ಕಂದದಾತಿ ಸುಖಾನುಭವವನ್ನುಂಟುಮಾಡುವಕಪಾಲಕಂದನು ಎಂದರೆ ಚಿದಾನಂದ 
ಸ್ಥಾನವು, ಇಲ್ಲಿ ವಾಕ್ಸಿದ್ದಿಯನ್ನು ಎಂದರೆ ಆತ್ಮವಾಚಕವಾದ ಸರ್ವವಾಜ್ಮಯ 
ಮೂಲವಾದ ಓಂಕಾರದ ನಿಜಸ್ವರೂಸದ ಜ್ಞಾನವನ್ನು ಉಪಾಸಕನು ಪಡೆಯುತ್ತಾನೆ. 


ಆಜ್ಞಾಚಕ್ರಮಷ್ಟಮಂ, ಬ್ರಹ್ಮರಂಧ್ರಂ, ನಿರ್ವಾಣಚಕ್ರಂ, ತತ್ರ 
ಸೂಚಿಕಾಗೃಹೇತರಂ ಧೂಮ್ರಶಿಖಾಕಾರಂ ಧ್ಯಾಯೇತ್‌ | ತತ್ರ 
ಜಾಲಂಧರಪೀಠಂ ಮೋಕ್ಷಪ್ರದಂ ಭವತಿ | ಇತಿ ಪರಬ್ರಹ್ಮಚಕ್ರಂ | 


ಎಂಟನೆಯದು ಆಜ್ಞಾ ಚಕ್ರವು, ಆಜ್ಞಾ ಎಂದರೆ ಪರತತ್ವದ ಜ್ಞಾನವು 
ಸ್ವಲ್ಪಮಟ್ಟಿಗೆ ಆಗುವ ಪದ್ಮಸ್ಥಾನವು. ಈ ಸ್ಥಳವು ಭ್ರೂ ಚಕ್ರಕ್ಕಿಂತ ಒಂದು 
ಅಂಗುಲ ಮೇಲ್ಭಾಗದಲ್ಲಿದೆ. ಅಲ್ಲಿ ಬ್ರಹ್ಮರಂಧ್ರವನ್ನು ಎಂದರೆ ಬ್ರಹ್ಮಸ್ಪರೂಪದ 
ಉಸಲಬ್ಬಿಸ್ಸಾ ನವನ್ನು ಕಾಣಬಹುದು, ಅದೇ ಮೋಕ್ಷವನ್ನು ದೊರೆಯಿಸುವ 
ನಿರ್ವಾಣ ಎಂದರೆ ವಿಶ್ಲೇಷಕವಾದ ಚಿತ್ತವೃತ್ತಿಗಳಿಲ್ಲದ ಚಕ್ರಸ್ಥಾನವು. ದೋಷ 
ಸಂಪರ್ಕವಿಲ್ಲದ ಪದ್ಮಸ್ಥಾನವು ಎಂದು ಧ್ಯಾನಮಾಡಬೇಕು. ಅಲ್ಲಿ ಕಾಡುಪಾರಿವಾಳದ 
ಕತ್ತಿನಲ್ಲಿರುವ ನೀಲಕೆಂಪುಮಿಶ್ರವಾದ ಬಣ್ಣವುಳ್ಳ ಧೂಮಶಿಖೆಯು ಮೇಲಕ್ಕೇರು 
ತ್ತಿರುವಂತೆ ಗೋಚರವಾಗುತ್ತದೆ. ಈ ಚಕ್ರವೇ ಸೂಚಿಕಾ ಎಂದರೆ ಪ್ರಾಕೃತವಾದ 
ಲೌಕಿಕಜ್ಞಾನಗಳನ್ನು ತಿಳಿಸುವ, ಗೃಹೇತರಂ ಮೂಲಾಧಾರಾದಿಸ್ಸಾನಗಳಿಗಿಂತ 
ಭಿನ್ನವಾದ ಸ್ಥಾನವು, ಅಲ್ಲಿಂದ ಉಪಾಸಕನು ಸಹಸ್ರಾರನದ್ಮಕ್ಕೆ ತಲಸಲು ಅನು 
ಕೂಲವಾಗುತ್ತದೆ. ಇದನ್ನೇ ಈ ಕಾರಣದಿಂದ ಪರಬ್ರಹ್ಮಚಕ್ರನೆಂದೂ, ವ್ಯವಹರಿ 
ಸುತ್ತಾರೆ.  ಪರಬ್ರಹ್ಮಪ್ರಾಪಕವಾದ ಸ್ಥಾನವು ಎಂದು ತಾತ್ಪರ್ಯವು. ಇಲ್ಲಿ 
ಜಾಲಂಧರ ಎಂದರೆ ಮೇಲೆ ಪ್ರಸರಿಸುತ್ತಿರುವ ಎಲ್ಲ ಬಗೆಯ ನಾಡಿಗಳನ್ನೂ ಸಡಿಲ 
ವಾಗದಂತೆ ಬಿಗಿಹಿಡಿದಿರುವ ಬಂಧವಿಶೇಷವು ಸಹಾಯಮಾಡುತ್ತದೆ, 


ನವಮಮಾಕಾಶಚಕ್ರಂ, ತತ್ರಷೋಡಶದಳಪದ್ಮಮೂರ್ಥ್ಸ 
ಮುಖಂ ತನ್ಮಧ್ಯಕರ್ಣಿಕಾ ತ್ರಿಕೂಟಾಕಾರಂ ತನ್ಮಥ್ಯೇ 
ಊರ್ಧ್ದ್ವಶಕ್ತಿಕಾಂ ಪಶ್ಯನ್‌ ಧ್ಯಾಯೇತ್ತತ್ರೈವ 

ಪೂರ್ಣ ಗಿರಿಸೀಠಂ ಸರ್ವೆೇಚ್ಛಾಸಿದ್ಧಿ ಸಾಧನಂ ಭವತಿ ॥ 


೫೪ ಹಗ್ಯೇದೀಯ ಸೌಭಾಗ್ಯ ಲಕ್ಕು $ಸನಿಷತ್‌ 


ಒಂಬತ್ತ ನೆಯದು ಆಕಾಶಚಕ್ರವು- ಅದು ಹೆದಿನಾರುದಳಗಳುಳ್ಳ ಕಮಲದಂತಿಜಿ. 
ಇದು ನೆತ್ತಿಯ ಮೇಲುಭಾಗದಲ್ಲಿದೆ. ಕುಂಡಲಿನೀಶಕ್ತಿಯ ಉದ್ಭೋಧನೆಯಿಂದ 
ಅದು  ಮೇಲುಮುಖವಾಗಿರುತ್ತದೆ,... ಅದರ ಮಧ್ಯಭಾಗದ ಕರ್ಣಿಕೆಯಲ್ಲಿರುವ 
ಕೇಸರಿಕಿಂಜಲ್ಯಗಳಲ್ಲಿ ಜೀವ, ಪ್ರಕೃತಿ, ಈಶ್ವರ ಈ ಮೂರು ವಿಧವಾದ ಅರಿವನ್ನೂ 
ಕೊಡುವ ಶಿಖರಗಳುಳ್ಳ ಪರ್ವತಪೀಠವನ್ನು ಚಾ ಪರ್ವತದಿಂದ 
ಗಿರಿನದಿಗಳು ಹೊರಡುವಂತೆ ಇಲ್ಲಿಂದ ಜ್ಞಾನಧಾರೆಗಳು ಪ್ರವಹಿಸುತ್ತಿರುತ್ತವೆ. 
ಲೌಕಿಕವಾದ ಈ ಜ್ಞಾ ನಪ್ರ ವಾಹೆಗಳನ್ನು ತಡಿಯ ಆತ್ಮಸ್ತ ತೂಸವಿಷಯಕವಾದ 
ಪ್ರತ್ಯಯಗಳನ್ನು EN ಬಿಡೆನು ಅಲ್ಲಿ ವಿಕಾಸವನ್ನು ಹೊಂದಿ 
ಮೇಲುಮುಖವಾಗಿರುವ ಶಕ್ತಿಯನ್ನು ಶಿವಶಕ್ತಿ ಅಥವಾ ಚಿಚ್ಛಕ್ತಿಯನ್ನು ಸಾಕ್ಸ್ಪಾ 
ತ್ವಾರಮಾಡಿಕೊಳ್ಳಲು ಕ್ರಮಕ್ರಮವಾಗಿ ಪ್ರಯತ್ನಿಸುತ್ತಾ ಅಸರೊೋಕ್ಸಾ ee 
ವಂತೆ ಮಾಡಿಕೊಳ್ಳಬೇಕು. ಅಲ್ಲಿ ಸಿದ್ದಿಯನ್ನು ಪಡೆದರೆ ಎಲ್ಲ "ೋರಿಕೆಗಳೂ 


೪ 
ಕೈಗೂಡುತ್ತವೆ. 


ಸೌಭಾಗ್ಯಲಸ್ತ್ಮ್ಯುಪನಿಷದಂ ನಿತ್ಯಮಧೀತೇ ಸೋಗ್ನಿ 

ಪೂತೋ ಭವತಿ ಸ ವಾಯುಪೂತೋ ಭವತಿ ಸ 
ಸಕಲಧನಧಾನ್ಯಸತ್ಸುತ್ರಕಳೆತ್ರಹಯಭೂಗಜಪಶು 
ಮಹಿಷೀದಾಸೀದಾಸಯೋಗಜ್ಞಾನವಾನ್‌ ಭವತಿ । 

ನ ಸ ಪುನರಾನರ್ತತೇ ನ ಸ ಪುನರಾವರ್ತತ ಇತ್ಯ್ಕುಪನಿಷತ್‌ ॥ 


ಈ ಸೆ ಸೌಭಾಗ್ಯಲಕ್ಷ್ಮಿ ಹೀ ತತ್ತ ನನನ್ನು ತಿಳಿಸುವ ಉಪನಿಷತ್ತನ್ನು ಯಾರು ಪ್ರತಿ 
ದಿನವೂ ಅರ್ಥಜ್ಞಾ ರ? ಪಾರಾಯಣಮಾಡುತ್ತಾರೋ, ಜನಧ್ಯಾನಗಳಿಂದ 
ಸಿದ್ಧಿಯನ್ನು ಸಡೆಯುತ್ತಾರೋ ಅಂಥವರು ಅಗ್ನಿ ಶುದ್ಧಿಯನ್ನು ಸಡೆದಂತೆ ದೋಷ 
ಸಂಬಂಧವಿಲ್ಲದವರಾಗುತ್ತಾರೆ. ವಾಯುವಿರಿಂದಲೂ ಪರಿಶುದ್ಧಿಯನ್ನು ಹೊಂದು 
ತ್ತಾರೆ, ಅಲ್ಲದೆ ಅಂಥವರಿಗೆ ಎಲ್ಲ ಬಗೆಯ ಸಂಪತ್ತುಗಳೂ ಎಂದರೆ ಧನ, ಧಾನ್ಯ, 
ಒಳ್ಳೆಯ ಮಕ್ಕಳು ಒಳ್ಳೆಯ ಹೆಂಡತಿ, ಕುದುರೆ, ಆನೆ, ಹಸು ಎಮ್ಮೆ ದನ, ಭೂಮಿ 
ಆಸ್ಕಿ, ಸೇವಕರು, ಸೇವಕಿಯರು ಮುಂತಾದ ಸಂಸತ್ತುಗಳೆಲ್ಲವೂ ದೊರೆಯುತ್ತವೆ. 
ಅಲ್ಲದೆ ಯೋಗಜ್ಞಾನವೂ ಉಂಟಾಗುತ್ತದೆ. ಭೂತ, ಭವಿಷ್ಯತ್‌ ವರ್ತಮಾನಕಾಲಗಳ 
ತಿಳಿವಳಿಕೆಯೂ ಉಂಟಾಗುತ್ತದೆ. ಕಡೆಗೆ ಅಂತಹ ಯೋಗಿಯು ಈ ಸಂಸಾರ 
ನಿರ್ಬಂಧ ದುಃಖಕ್ಕೆ ಪುನಃ ತಿರುಗಿ ಬರದೆ ಶಾಶ್ವತವಾದ ಮೋಕ್ತಾನಂದದಲ್ಲಿರುತ್ತಾನೆ. 
ಈರೀತಿಯಾಗಿ ಈ ರಹಸ್ಯೋಸದೇಶವು ಮುಗಿದುದು, 


ಯಗ್ವೇದೀಯ ಸೌಭಾಗ್ಯಲಕ್ಸು , ಪನಿಷತ್‌ 


॥ ಓಂ ನಾಜಕ್ತೀ ಮನಸಿ ಪ್ರತಿಷ್ಠಿತಾ! ಮನೋ ಮೇ 
ವಾಚಿ ಪ್ರತಿಷ್ಠಿತಂ | ಆನಿರಾನೀರ್ಮ ಏಧಿ | ನೇದಸ್ಯಮ 
ಆಣೇಸ್ಥಃ | ಶ್ರುತಂ ಮೇ ಮಾ ಪ್ರಹಾಸೀಃ | ಅನೇನಾ 
ಧೀತೇನ ಅಹೋರಾತ್ರಾನ್‌ ಸಂದಧಾಮಿ | ಖುತಂ ವಡಿ 
ಷ್ಯಾಮಿ | ಸತ್ಯಂವದಿಷ್ಯಾಮಿ | ತನ್ಮಾಮನತು | ತದ್ವ 
ಕ್ರಾರಮವತು |! ಅನತು ಮಾಂ! ಅವತು ವಕ್ತಾರಂ | 
ಅವತು ವಕ್ತಾರಂ || ಓಂ ಶಾಂತಿಶ್ಶಾಂತಿಶ್ಶಾಂತಿಃ | 
ಈ ಶಾಂತಿಪಾಠವನ್ನು ಪಾರಾಯಣಾಂತ್ಯದಲ್ಲಿಯೂ ಉಚ್ಚ ರಿಸಬೇಕು. 
ಅರ್ಥವಿವರಣೆಯನ್ನು ೩೩, ೩೪, ೩೫ ನೆಯ ಪುಟಗಳಲ್ಲಿ ನಿರೂಪಿಸಿದೆ. 
ಸೌಭಾಗ್ಯಲಕ್ಷ್ಮೀದೇನಿಯ ತತ್ತ್ವವನ್ನು ವಿವರಿಸುವ ಉಪನಿಷತ್ತಿನ 
ವಿವರಣೆಯು ಮುಗಿದುದು. 


ಓಂ ತತ್ಸತ್‌ 
1.2) ))ಹ್ಮಾರ್ನಣಮಸ್ತು (| 


॥ ಶ್ರೀರಸ್ತು ॥ 


| esl 


ದಾರಾ 


ಅಥ 
| ಸಾಮವೇದೀಯ ಸಾವಿತ್ರ್ಯ್ಯುಪನಿಷತ್‌ ॥ 


॥ ಶ್ರೀಃ ॥ 


1 ಅಥ ಸಾಮವೇದೀಯ ಸಾವಿತ್ರ್ಯುಷನಿಸತ್‌ ॥ 


ಓಂ. 


ಸಾಮವೇದಕ್ಕೆ ಸಂಬಂಧಿಸಿದ, ಈ ಪ್ರಸಂಚನೆಲ್ಲನನ್ನೂ ಉಂಟುಮಾಡಿರುವ 
ಸವಿಕೃದೇವತಾಶಕ್ತಿಯ ಸ್ವರೂಪವನ್ನು ತಿಳಿಯಿಸುವ ರಹಸ್ಕೋಸದೇಶವು. ಸೂರ್ಯ 
ಮಂಡಲವೂ ಅದಕ್ಕೆ ಅಭಿಮಾನಿನೀ ದೇವತೆಯಾದ ಸಾವಿತ್ರೀದೇನಿಯೂ ಸರಸ್ಸರ 
ವಾಗಿ ಕಾರ್ಯಕಾರಣ ರೆಂದು ಹೇಳಿದೆ. 


ಓಂ ಆಪ್ಯಾಯೆಂತು ಮಮಾಂಗಾನಿ ॥ ವಾಕ್‌ ಪ್ರಾಣಃಚಕ್ಸುಃ 
ಶ್ರೋತ್ರಂ! ಅಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ | 
ಸರ್ವಂ ಬ್ರಹ್ಮೌಪನಿಷದಂ |! ಮಾಹಂ ಬ್ರಹ್ಮ ನಿರಾಕುರ್ಯಾಂ | 
ಮಾಮಾಬ್ರಹ್ಮ ನಿರಾಕರೋತ್‌ | ಅನಿರಾಕರಣಮಸ್ತು ॥ 
ಅನಿರಾಕರಣಂ ಮೇಷಸ್ತು | ತದಾತ್ಮನಿ ನಿರತೇಯೆ ಉಪ- 
ನಿಷತ್ಸುಧರ್ಮಾಃ ತೇ ಮಯಿ ಸಂತು | ಶೇ ಮಯಿಸಂತು | 
ಓಂ ಶಾಂತಿಶ್ಯಾಂತಿಶ್ಯಾಂತಿಃ ॥ 


ಓಂ॥ ನನ್ನ ಎಲ್ಲ ಅವಯವಗಳೂ ಎಂದರೆ ವಾಕ್‌ ಮುಂತಾದ ಕರ್ಮೆಂದ್ರಿ 
ಯಗಳೂ, ಕಣ್ಣು ಕಿನಿ ಮುಂತಾದ ಜ್ಞಾನೇಂದ್ರಿಯಗಳು, ಪಂಚಪ್ರಾಣಗಳು ಇವೇ 
ಮುಂತಾದುವೆಲ್ಲವೂ ತೇಜಸ್ಸನ್ನು ಹೊಂದಿರುತ್ತಾ ತೃಪ್ತಿಯುಳ್ಳವುಗಳಾಗಿರಲಿ. ಇವೆ 
ಲ್ಲವೂ ಉಪನಿಷತ್ತುಗಳಲ್ಲಿ ಬೋಧಿಸಿರುವ ಬ್ರಹ್ಮತತ್ತ್ವಸ್ವರೂಪವಾದುವು. ನಾನು 
ಆ ಬ್ರಹ್ಮತತ್ತ್ವವನ್ನು ಬೇಡವೆನ್ನು ವುದಿಲ್ಲ. ಎಂದರೆ ಆ ಪರತತ್ತ್ವದ ಸಾಕ್ಷಾತ್ಕಾರಕ್ಕೆ 
ಅಡ್ಡಿಯನ್ನು ಂಟುಮಾಡುವ ಇತರ ಯಾವ ವಿಧವಾದ ಕಾರ್ಯವನ್ನೂ ಮಾಡುವುದಿಲ್ಲ. 
ಆ ಬ್ರಹ್ಮತತ್ತ್ವವೂ ನನ್ನನ್ನು ನಿಷೇಧಿಸದಿರಲಿ, ಎಂದರೆ ಅದೂ ನನ್ನಲ್ಲಿ ಅನುಗ್ರಹ 
ಬುದ್ಧಿಯಿಂದ ಈ ಶಾಂತಿಮಂತ್ರಪಾಠದ ಫಲವಾಗಿ ನನಗೆ ಅಪರೋಕ್ತಾನುಭವಕ್ಕೆ 
ಬರುವಂತಾಗಲಿ. ಹೀಗೆ ಅದಕ್ಕೆ ನನ್ಸ್ಟಿಂದಾಗಲೀ, ಅದರಿಂದ ನನಗಾಗಲಿ ಔದಾಸೀನ್ಯ 


೬೦ ಸಾಮವೇದೀಯ ಸಾವಿತ್ರ್ಯ ಪನಿಷತ್‌ 


ತಿರಸ್ಕಾರಗಳು ಸಂಭವಿಸದಿರಲಿ, ಉಪದೇಶದ ಪ್ರಾರಂಭದಲ್ಲೂ, ಉಪಜೇಶವು 
ಮುಗಿದಮೇಲೂ ಗುರುಶಿಷ್ಯರಿಬ್ಬರಿಗೂ ಬ್ರಹ್ಮತತ್ರ್ವದ ಅನುಗ್ರಹವು ತಪ್ಪದೆ 
ದೊರೆತಿರಲಿ ಎಂಬ ಅಭಿಪ್ರಾಯದಿಂದ ಎರಡಾವೃತ್ತಿ ಹೇಳಿದೆ. ಆತ್ಮನಿಸ್ಮನಾದ 
ಜ್ಞಾನಿಯಲ್ಲಿ ಯಾವ ಧರ್ಮಗಳು ಕಾಣಬರುವುನೆಂದು ಉಪನಿಷತ್ತುಗಳಲ್ಲಿ 
ವರ್ಣಿಸಿದೆಯೋ ಅಂತಹ ಧರ್ಮಗಳೆಲ್ಲವೂ ನನ್ನಲ್ಲಿಯೂ ಉಂಟಾಗಲಿ. ಅವು 
ನನ್ನಲ್ಲೂ ಉಂಟಾಗಲಿ ಎಂದು ಇನ್ನೊಂದಾವೃತ್ತಿ ಹೇಳಿರುವುದು ಆದರಾತಿಶಯವನ್ನೂ 
ಈ ಶಾಂತಿಪಾಠವು ಮುಗಿದುದನ್ನೂ ಸೂಚಿಸುತ್ತದೆ. 


ಹರಿಃ ಓಂ || ಕಸ್ಸನಿತಾ ಕಾ ಸಾವಿತ್ರೀ ಅಗ್ನಿ ರೇವ ಸವಿತಾ 
ಪೃಥಿವೀ ಸಾವಿತ್ರೀ ಸ ಯತ್ರಾಗ್ನಿಸ್ತತ್ಸೃಥಿನೀ ಯತ್ರ ವೈ 


ಹಾವ 


ಸೃಥಿನೀ ತತ್ರಾಗ್ಗಿಸ್ತೇ ದ್ವೇ ಯೋನಿಸ್ತಜೇಕಂ ಮಿಥುನಂ loll 


ಸವಿತಾ ಉಂಟುಮಾಡುವವನು ಯಾರು? ಸಾವಿತ್ರೀ ಪ್ರಸನಿಸುವವಳು 
ಯಾರು? ಅಗ್ನಿಯೇ ಉಂಟುಮಾಡುವವನು. ಭೂಮಿಯೇ ಪ್ರಸವಿಸುವವಳು. 
ಆ ಅಗ್ನಿಯು ಇರುವೆಡೆಯಲ್ಲಿಯೇ ಪೃಧಿನಿಯೂ, ಆ ಭೂಮಿಯಲ್ಲಿ ಅಗ್ನಿಯೂ 
ಇರುತ್ತದೆ. ಹೀಗೆ ಇವರಿಬ್ಬರೂ ಸೇರಿ ಈ ಪ್ರಪಂಚಕ್ಕೆ ಕಾರಣರಾಗಿದಾರೆ. 
ಆದುದರಿಂದ ಇವರಿಬ್ಬರೂ ಒಂದು ಜೊತೆಯು, ಹೀಗೆಂದು ಧ್ಯಾನಮಾಡಬೇಕು. 
ಕಸ್ಸನಿತಾ ಕಾ ಸಾವಿತ್ರೀ ವರುಣ ಏವ ಸನಿತಾಾಪಸ್ಸಾ 
ನಿಶ್ರೀ ಸ ಯತ್ರ ವರುಣಸ್ತದಾಪೋ ಯತ್ರ ವಾ ಆಪಸ್ತ 
ದ್ವರುಣಸ್ತೇ ದ್ವೇ ಯೋನಿಸ್ತದೇಕಂ ಮಿಥುನಂ ॥೨॥ 


ಸವಿತೃ ಯಾರು? ಸಾವಿತ್ರೀ ಯಾರು? ವರುಣನೇ ಉಂಟುಮಾಡುವ 
ಸವಿತೃವು. ಜಲನೇ ಪ್ರಸನಿಸುವ ಸಾವಿತ್ರಿಯು. ವರುಣನಿದ್ದೆಡೆಯಲ್ಲಿ ಜಲವೂ, 
ಜಲವಿದ್ದೆಡೆಯಲ್ಲಿ ವರುಣನೂ ಇರುತ್ತಾರೆ, ಆದುದರಿಂದ ಇವರಿಬ್ಬರೂ ಈ ಜಗತ್ತಿಗೆ 
ಕಾರಣರಾದ ದಂಪತಿಗಳಂತೆ ಒಂದು ಜೊತೆಯು. ಹೀಗೆ ಧ್ಯಾನಿಸಬೇಕು. 


ಕಸ್ಸನಿತಾ ಕಾ ಸಾವಿತ್ರೀ ನಾಯುರೇವ ಸವಿತಾ ಆಕಾಶಸ್ಸಾನಿತ್ರೀ 
ಯತ್ರ ಸ ವಾಯುಸ್ತದಾಕಾಶೋ ಯತ್ರ ವಾ ಆಕಾಶಸ್ತ್ರ 
ದ್ವಾಯುಸ್ತೇ ದ್ವೇ ಯೊನೀ ತದೇಕಂ ಮಿಥುನಂ. 1೩! 


ಸವಿತೃ ಯಾರು? ಎವಿತ್ರ್ರೀ ಯಾರು? ವಾಯುವೇ ಉಂಟುಮಾಡುವ 


ಸ 
ಸವಿತೃವು. ಆಕಾಶವೇ ಪ್ರಸವಿಸುವ ಸಾವಿತ್ರಿಯು. ವಾಯುವು ಆಕಾಶದಲ್ಲೂ, 


ಸಾಮವೇದೀಯ ಸಾವಿತ್ರು $ಸನಿಷತ್‌ ೬೧ 


ವಾಯುವಿನಲ್ಲಿ ಆಕಾಶವೂ ಇರುತ್ತವೆ. ಆದುದರಿಂದ ಇವೆರಡೂ ವಿಶ್ವಕಾರಣವಾದ 
ಒಂದು ಜೊತೆಯು. 


ಕಸ್ಸನಿತಾ ಕಾ ಸಾವಿತ್ರೀ ಯಜ್ಞ ಏವ ಸನಿತಾ ಛಂದಾಂಸಿ ಸಾ 
ನಿಶ್ರೀ ಯತ್ರ ಯಜ್ಞಸ್ತಚ್ಛಂದಾಂಸಿ ಯತ್ರ ವಾ ಛಂದಾಂಸಿ 
ಸ ಯಜ್ಞಸ್ತೇ ದ್ವೇ ಯೋನಿಸ್ತದೇಕಂ ಮಿಥುನಂ llell 


ಇದರಂತೆಯೇ ಯಜ್ಞವೂ ಛಂದಸ್ಸುಗಳೂ ಸವಿತೃ ಸಾನಿತ್ರೀ ಎಂದು 
ಧ್ಯಾನಿಸಬೇಕು. ಯಜ್ಞಯಾಗಗಳನ್ನು ಛಂದೋಮಯಗಳಾದ ವೇದಶಾಸ್ತ್ರಗಳಲ್ಲಿ 
ಹೇಳಿರುವುದರಿಂದ ಅವುಗಳ ತಿಳಿವಳಿಕೆಯು ಅಲ್ಲಿ ದೊರೆಯುತ್ತದೆ. ಇವು ಪ್ರಪಂಚಕ್ಕೆ 
ಕಾರಣವಾದ ಯುಗ್ಮಗಳು. ಈ ಅಂಶವನ್ನು ಗೀತೆಯಲ್ಲಿ ಶ್ರೀಕೃಷ್ಣನೂ “ ಸಹ 
ಯಜ್ಞಾಃ ಪ್ರಜಾಸ್ಸೃಷ್ಟ್ವ್ವಾ ಪುರೋವಾಚ ಪ್ರಜಾಪತಿಃ | ಅನೇನ ಪ್ರಸವಿಷ್ಯಧ್ವಂ 
ಎಷವೋಂಸ್ತ್ವಿಷ್ಟಕಾಮಧುಕ್‌? | ಎಂದು ವಿವರಿಸಿದಾನೆ. ಹೀಗೆ ತತ್ತ್ವವನ್ನು 
ಮನಗಾಣಲು ಉಪಾಸನೆ ಮಾಡುತ್ತಾ ಬರಬೇಕು. 


ಕಸ್ಸನಿತಾ ಕಾ ಸಾನಿತ್ರೀ ಸ್ನನಯತ್ನುರೇನ ಸವಿತಾ ನಿದ್ಯು 
ತ್ಸಾನಿಶ್ರೀ ಸ ಯತ್ರ ಸ್ತನಯಿತ್ನುಸ್ತದ್ಧಿದ್ಯುವ್ಯತ್ರ ನಾ ವಿದ್ಯು 
ತ್ರತ್ರ ಸ್ತನಯಿತ್ನುಸ್ತೇ ದ್ವೇ ಯೋನೀ ತದೇಕ ಮಿಥುನಂ  |೫॥ 


ಹೀಗೆಯೇ ಗುಡುಗುವ ಮೋಡವೂ ಮಿಂಚೂ ಸವಿತೃ ಸಾವಿತ್ರೀ ಎಂದು ಧ್ಯಾ ನನ 
ಮಾಡಬೇಕು. ಮೋಡವಿದ್ದಲ್ಲಿ ಮಿಂಚೂ, ಮಿಂಚಿದೆಡೆಯಲ್ಲಿ ಗೂ ಹ 
ಬರುತ್ತವೆ. ವಿದ್ಯುಚ್ಛಕ್ತಿಯೂ ಸೂರ್ಯನ ತೇಜಸ್ಸಿನ ರೂಪಾಂತರವಾಗಿದೆ. ಇದರಿಂದ 
ಮಳೆಬೆಳೆಗಳೂ ಯಜ್ಞಯಾಗಗಳೂ ಜೀವನವೂ ಸಾಗುತ್ತವೆ. ಪ್ರಸಂಚವೂ 
ಮುಂದುವರಿಯುತ್ತಿದೆ. ಇದು ಒಂದು ಜೊತೆಯು. 


ಕಸ್ಸನಿತಾ ಕಾ ಸಾನಿತ್ರೀ ಆದಿತ್ಯ ಏನ ಸನಿತಾ ದ್ಯೌಸ್ಸಾನಿತ್ರೀ 


ಸ ಯತ್ರಾದಿತ್ಯಸ್ತದ್ಹ್ಯೌರ್ಯತ್ರ ವಾದ್ಯೌಸ್ತದಾದಿತ್ಯಸ್ತೇ ದ್ವೇ 
ಯೋನಿಸ್ತದೇಕಂ ಮಿಥುನಂ lel 


ಈ ಪ್ರಕಾರವಾಗಿಯೇ ಸೂರ್ಯನೂ ಅಂತರಿಕ್ಷಲೋಕವೂ ಸವಿತೃ ಸಾವಿತ್ರೀ 
ಎಂದೂ ಉಪಾಸನೆ ಮಾಡಬೇಕು. ಆಕಾಶದಲ್ಲಿ ಸೂರ್ಯನಿದಾನೆ, ಸೂರ್ಯನಿಂದ 
ಆಕಾಶವು ಬೆಳಗಿ ತಿಳಿದುಬರುತ್ತದೆ. ಇದೂ ಒಂದು ಪರಸ್ಪರವಾಗಿ ಎಡೆಬಿಡದ 
ಜೊತೆಯಾಗಿದೆ. 


೬.೨ ಸಾಮವೇದೀಯ ಸಾವಿತ್ರು ಕಪನಿಷತ್‌ 


ಕಸ್ಸವಿತಾ ಕಾ ಸಾವಿತ್ರೀ ಚಂದ್ರ ಏನ ಸವಿತಾ ನಕ್ಷತ್ರಾಣಿ 
ಸಾನಿತ್ರೀ ಸ ಯತ್ರ ಚಂದ್ರಸ್ತನ್ನಕ್ಷತ್ರಾಣಿ ಯತ್ರ ವಾನ 
ಕ್ಲತ್ರಾಣಿ ಸ ಚಂದ್ರಮಾಸ್ತೇ ದ್ವೇ ಯೋನಿಸ್ತದೇಕಂ ಮಿಥುನಂ ॥೩॥ 


ಇದೇ ರೀತಿಯಲ್ಲಿ ಚಂದ್ರ ಮತ್ತು ನಕ್ಷತ್ರ ಗಳನ್ನೂ ಸವಿತೃ ಸಾವಿತ್ರೀ ಎಂದು 
ಧ್ಯಾನಮಾಡಬೇಕು, ಈ, Mes: ಪ್ರಷಂಚದ ಪ್ರಕಾಶದ ತೇಜಸಿ ನ ಶಕ್ತಿಯ 
ರೂಪಾಂತರಗಳಾಗಿವೆ. 


ಕಸ್ಸವಿತಾ ಕಾ ಸಾವಿತ್ರೀ ಮನ ಏನ ಸವಿತಾ ವಾಕ್ಸಾವಿತ್ರೀ 
ಸ ಯತ್ರ ಮನಸ್ತದ್ವಾಗ್ಯತ್ರ ವಾ ವಾಕ್ತನ್ಮನಸ್ತೇ ದ್ವೇ 
ಯೋನಿಸ್ತದೇಕಂ ಮಿಥುನಂ ell 


ಇದರಂತೆಯೇ ಮನಸ್ಸು ಮತ್ತು ವಾಕ್‌, ಎಂದರೆ ತಿಳಿಯುವ ತಿಳಿಯಿಸುವ 
ಧ್ಯಾನಿಸುವ ಮನಸ್ತತ್ತೃವೂ ನ ಪರತತ್ರ ನದ ಪ್ರಥಮಾನಿರ್ಭಾವಕ್ಕೂ ವಿವರಣಕಾರ್ಯಕ್ಕೂ 
ಜು ಕಾಡಿ ಓಂಕಾರವೇ ಸ ಭಾಷಾರೂಸವೂ ವ ವಾಕ್ತತ್ತ್ವವೂ, 
pl ಎಡೆಬಿಡದೆ ಇರುವ ಒಂದು ಜೊತೆ ಎಂಬುದನ್ನು ಧ್ಯಾನಿಸ ಸಬೇಕು. 
ಇದನ್ನು ಸ್ವತೀರಹೆಸ್ಕೋಪ ನಿಷತ್ತಿನಲ್ಲಿ ೧೨-೧೬ ಪುಟಗಳೆನ್ಲಿಯಸೂ, ದೇವೀ 
ಭಾಗ ಟಿಕ್‌ ದೇವೀಸ್ತೋತ್ರಗಳಲ್ಲಿಯೂ ವಿವರಿಸಿದೆ. 


ಕಸ್ಸನಿತಾ ಕಾ ಸಾವಿತ್ರೀ ಪುರುಷ ಏನ ಸವಿತಾಸ್ತ್ರೀ ಸಾ 
ನಿತ್ರೀ ಸ ಯತ್ರ ಪುರುಷಸ್ತತ್‌ ಸ್ತ್ರೀ ಯತ್ರ ವಾಸ್ರ್ರೀಸ 
ಪುರುಷಸ್ತೇ ದ್ವೇ ಯೋಸಿಸ್ತದೇಕಂ ಮಿಥುನಂ ॥೯॥ 


ಕಡೆಯದಾಗಿ, ಮುಖ್ಯವಾಗಿ ಮತ್ತು ಸುವ್ಯಕ್ತವಾಗಿರುವ ಪುರುಷ ಮತ್ತು ಸ್ತ್ರೀ 
ಎಂಬ ದಾಂಪತ್ಯ ತತ್ತ್ವವನ್ನೂ ಈ ಪ್ರಪಂಚಕ್ಕೆ ಕಾರಣವೆಂದೂ, ಶಿವಶಕ್ತಿಗಳ, 
ಪರಬ್ರಹ್ಮ: ಪರಾಶಸ್ತಿ ಈ ಇತ 4ಗಳ ರೂಪಾಂತರವೆಂದೂ ಧ್ಯಾನಮಾಡುತ್ತಾ ಉಪಾಸನೆ 
ಯಲ್ಲಿ ನಂಡುಧರಿಯಬೇವ. ಒಂದೇ ಬ್ರಹ್ಮತತ್ತ್ವವು ಪಾರಮಾರ್ಥಿಕವಾಗಿ 
ಎರಡಲ್ಲದೆ ಅದ್ವೈತವಾಗಿದ್ದು ವ್ಯಾವಹಾರಿಕವಾಗಿ ಮೊದಲು ಎರಡೂ ಅಮೇಲೆ 
ಅನೇಕವಾಗಿ ಅನಂಶವಾಗಿ ಪರಿಣಮಿಸುತ್ತಿರುವಂತೆ ತೋರುತ್ತಿರುವುದನ್ನು ಗಮನಿಸಿ 
ಧ್ಯಾಸಿಸುತ್ತಿರಬೇಕು. 


ಸವಿತೃಎಂದರೆ ಕುಜಮುಂತಾದಗ್ರಹೆಗಳೂ ಚಂದ್ರ ಮುಂತಾದ ಉಪಗ್ರಹಗಳೂ 
ಇವನ್ನು ಒಳಗೊಂಡಿರುವ ಒಂದು ಸೂರ್ಯಸಂಸ್ಥಾನವು (SoLAR SYSTEM). 


ಸಾಮವೇದೀಯ ಸಾವಿತ್ರು $ಸನಿಷತ್‌ ೬೩ 


ಈ ಸೂರ್ಯಕೇಂದ್ರದಿಂದೆ ಗ್ರಹೆಗಳೂ ಅವುಗಳಿಂದ ಉಪಗ್ರಹಗಳೂ ಉಂಟಾಗಿವೆ, 
ಆದುದರಿಂದ ಸೂರ್ಯನೇ ಇವೆಲ್ಲವನ್ನೂ ಪ್ರಸನಿಸಿದ ಹಾಗಾಯಿತು, ಇಂಥಾ ಸೂರ್ಯ 
ಮಂಡಲನನ್ನು ಸೃಜಿಸಿ ಕಾಪಾಡುತ್ತಿದ್ದು ಅದರ ಕಾರ್ಯವಾದ ಮೇಲೆ ಇದೆಲ್ಲವನ್ನೂ 
ಉಪಸಂಹರಿಸುವ, ಸೂಕ್ಷ್ಮಕಾರಣರೂಸದಲ್ಲಿರುವಂತೆ ಮಾಡುವ, ಶಕ್ತಿರೂಸಳಾದ 
ಅಭಿಮಾನಿನೀದೇವತೆಗೆ ಸಾವಿತ್ರೀ ಎಂದು ಹೆಸರು. ಇವೆರಡೂ ಪರಸ್ಪರವಾಗಿ 
ಕಾರ್ಯಕಾರಣಭಾವವುಳ್ಳೆ ವಾಗಿರುತ್ತವೆ. ಇದರ ಪ್ರಸಂಚನಿಸ್ತಾರವನ್ನೂ ವಿವರಿಸಲು 
ದಿಕ್ಸ್ರ ದರ್ಶನರೀತಿಯಿಂಡ ಮಾದರಿಗಾಗಿ ಒಂಬತ್ತು ಜತೆಗಳಲ್ಲಿ ತಿಳಿಸಿದೆ. ಸವಿತೃ, 
ಸಾವಿತ್ರೀ; ಅಗ್ನಿ, ಪೃಧಿನಿ; ವರುಣ, ಜಲ; ವಾಯು, ಆಕಾಶ; ಯಜ್ಞ, ಛಂದಸ್ಸು 
ಗಳು; ಗುಡುಗು, ಮಿಂಚು; ಆದಿತ್ಯ, ದ್ಯುಲೋಕ; ಚಂದ್ರ ನಕ್ಷತ್ರಗಳು; ಮನಸ್ಸು, 
ವಾಕ್‌; ಪುರುಷ, ಸ್ತ್ರೀ; ಈ ಒಂಬತ್ತು ಜೋಡಿಗಳ ಜೊತೆಗೆ ಬಲಾ, ಅತಿಬಲಾ ಎಂಬ 
ವಿದೈೆಗಳನ್ನೂ ಉಪಾಸನೆಸಿದ್ದಿಗಳಿಗಾಗಿ ನಿವರಿಸಿದೆ. ಕಾರ್ಯರೂಪಗಳಾದುದರಿಂದೆ 
ಅನಿತ್ಯವಾದ ಈ ನಾಮರೂಸಗಳನ್ನು ಅವುಗಳ ಕಾರಣಗಳಲ್ಲಿ ನಿಲಾಪನಕ್ರಮದಿಂದ 
ಲಯಮಾಡುತ್ತಾ ಕಡೆಗೆ ಉಪಾಸಕನು ಇವೆಲ್ಲಕ್ಕೂ ಅಧಿಷ್ಠಾನವಾದ ಪರಬ್ರಹ್ಮ 
ತತ್ತ್ವದ ಅಸರೋಕ್ಸಾನುಭವವನ್ನು ಕ್ರಮವಾಗಿ ನಡೆಯತ್ತಾನೆ. ಒಟ್ಟಿ ನಲ್ಲಿ ಈ 
ಪ್ರಪಂಚವು ಶಿವ ಶಕ್ತಿರೂಸವಾದುದು, ಸವಿತಾ ಪರಮೇಶ್ವರನು ಮತ್ತು 
ಸಾವಿತ್ರೀ ಪರಶಕ್ಕಿ ಅಥವಾ ಮಾಯಾಸ್ಪರೂಪವು ಎಂದು ತಿಳಿಯಬೇಕು. 
ಸ್ಥೂಲವೂ ಅನಿತ್ಯವೂ ಆಗಿರುವ ಈ ಕಾರ್ಯಪ್ರಪಂಚವನ್ನು ಅದರ ಸೂಕ್ಷ್ಮಕಾರಣ 
ದಲ್ಲೂ ಕಡೆಗೆ ಇವೆಲ್ಲಕ್ಕೂ ಅಧಿಷ್ಠಾನವಾಗಿ ನಿತ್ಯವೂ ಸಚ್ಚಿದಾನಂದರೂಪವೂ 
ಆಗಿರುವ ಪರಬ್ರಹ್ಮೆಚ್ಛೆ ತನ್ಯದಲ್ಲಿಯೂ ಉಪಾಸಕನು ಜ್ಞಾನದಿಂದ ಮುಂದುವರಿದ 
ಹಾಗೆಲ್ಲ ಕ್ರಮವಾಗಿ ಪ್ರನಿಲಾಪನಮಾಡುತ್ತಾ, ಕ್ರಮವಾಗಿ ಅಧ್ಯಾರೋಪ ಅಪವಾದ 
ನ್ಯಾಯದಿಂದ ಜೀವಬ್ರ ಹ್ಮಾಭೇದವನ್ನು ಸಾಕ್ಸ್ಪಾತ್ಮರಿಸಿಕೊಂಡು ಮುಕ್ತನಾಗುತ್ತಾನೆ. 
ಈ ಒಂಬತ್ತು ಜೋಡಿಗಳಲ್ಲಿ ಅಗ್ನಿ ಮೊದಲುಮಾಡಿ ಪುರುಷನವರಿಗಿರುವುವು ಸವಿತೃ 
ರೂಪಗಳು, ಹಾಗೆಯೇ ಪೃಥಿನೀ ಮೊದಲುಗೊಂಡು ಸ್ತ್ರೀ ಸರ್ಯಂತವಾದುವು ಸಾವಿತ್ರೀ 
ರೂಪಗಳು, ಇವೆಲ್ಲವೂ ಶಿವ, ಶಕ್ತಿರೂಪವಾದುದೆಂಬುದು ಕ್ರಮವಾಗಿ ಉಪಾಸನೆ 
ಯಿಂದ ಗೊತ್ತಾಗುತ್ತದೆ, ಕಾರ್ಯಕಾರಣವಾಗಿರುವ ಇವೆಲ್ಲವೂ ಪರಸ್ಪರವಾಗಿ 
ವಾಚ್ಯವಾಚಕಗಳಾಗಿವೆ, ಎಂದೂ ಲಕ್ಷ್ಮ $ಲಿಕ್ಷಣರೂಪವೂ, ಬೋಧ್ಯ ಬೋಧಕವಾಗಿವೆ 
ಎಂದೂ ಉಪಾಸಕನು ಜ್ಞಾನದಿಂದ ಮನಗಾಣುತ್ತಾನೆ. : ಅಜ್ಞಾನದಿಂದ ಎಂದರೆ 
ಪರಬ್ರಹ್ಮತತ್ತ್ವದ ಸಚ್ಛಿದಾನಂದಾನಂತಾದ್ವಯವಾದ ವಾಸ್ತವಸ್ತರೂಪದ ತಿಳುವಳಿಕೆ 
ಇಲ್ಲದಿದ್ದುದರಿಂದ, ತೋರುತ್ತಿದ್ದ ಇದೆಲ್ಲವೂ, ಜ್ಞಾನದಿಂದ ನಷ್ಟವಾಗಲು, ಎಂದರೆ 
ಇವೆಲ್ಲದರಲ್ಲೂ ಅಹಂಕಾರಮಮಕಾರಗಳು ತಪ್ಪಿ ರಾಗದ್ವೇಷಾದಿಗಳಿಲ್ಲದೆ, ಉಪಾಸಕನ 
ಆತ್ಮವೂ ವ್ಯಾವಹಾರಿಕವಾದ ಈ ಪ್ರಪಂಚನವೆಲ್ಲಕ್ಕೂ ಅಧಿಷ್ಕಾನವಾದ ಸರಬ್ರಹ್ಮ 


೬೪ ಸಾಮವೇದೀಯ ಸಾವಿತ್ರು $ಪನಿಷತ್‌ 


ಜೈತನ್ಯವೂ ಸಚ್ಚಿದಾನಂದರೂಪದಲ್ಲಿ ಒಂದೇ ಆಗಿವೆ, ಎಂಬ ಅದ್ವೈತದ 
ಸಾಕ್ಷಾತ್ಕಾರವಾಗಿ ಎಂದಿನಂತೆ ಮುಕ್ತನಾಗಿ ಉಳಿದಿರುತ್ತಾನೆ, ಎಂಬ ಅದ್ದೆ ತ 
ಸಿದ್ಧಾಂತವನ್ನು ಈ ಉಸನಿಷತ್ತೂ ಸೂಚಿಸುತ್ತದೆ. 


ತಸ್ಯಾ ಏನ ಪ್ರಥಮಃ ಪಾದೋ ಭೂಸ್ತತ್ಸವನಿತುರ್ವರೇಣ್ಯ ಮಿತ್ರಿ 
ಅಗ್ನಿವೆ್ಣ ವರೇಣ್ಯಮಾಪೋ ನರೇಣ್ಯಂ ಚಂದ್ರಮಾ ವರೇಣ್ಯಂ | 


ಒಟ್ಟು ಗಾಯತ್ರೀ ಮಂತ್ರದ ಅರ್ಥವು ಹೀಗಿದೆ, ಸವಿತುಃ ಈ ಎಲ್ಲ ಪ್ರಸಂಚ 
ವನ್ನೂ ಉಂಟುಮಾಡುವ, ದೇವಸ್ಯ ಪ್ರ ಸೃಕಾಶರೂಪನಾದ ಸೂರ್ಯನ, ವರೇಣ್ಯಂ 
ಅಪೇಸ್ರಿಸಿ ಪಡೆಯಬೇಕಾದ, ತತ್‌ ಆ ಪ್ರಸಿದ್ಧ ವಾದ್ಯ, ಭರ್ಗಃ ತೇಜಸ್ಪನ್ನೂ ಶಕ್ತಿ 
ಯನ್ನೂ, ಧೀಮಹಿ ಧ್ಯಾ ನಮಾಡುತ್ತೇವೆ. ಯಃ ಆ ಸೂರ್ಯನು, A ನಮ್ಮ, 
ಧಿಯಃ ಬುದ್ಧಿಗಳನ್ನು, 5 ಜೋದಯಾತ್‌ ತತ್ತ್ವವನ್ನು ತಿಳಿಯುವುದರಲ್ಲಿಯೂ, 
ಅದಕ್ಕೆ ತಕ್ಕಂತೆ ಧರ್ಮಾಚರಣೆಯಲ್ಲಿಯೂ ಪ್ರವರ್ತಿಸುತ್ತಿರುವಂತೆ, ಪ್ರಜೋ 
ಚ್‌ ಪ್ರೇರಿಸ ಲಿ. ಆ ಸಾವಿತ್ರೀ ಅಥವಾ ಗಾಯತ್ರೀ ಮಂತ್ರದಲ್ಲಿರುವ ಮೂರು 
ಪಾದಗಳಲ್ಲಿ ನನರಯ ತತ್ಸವಿತುರ್ವರೇಣ್ಯಂ ಎಂಬುದು, ಮೂರು ವ್ಯಾಹೃತಿ 
ಗಳಲ್ಲಿ ಮೊದಲನೆಯದಾದ ಭೂಃ ಎಂಬುದು ಈ ಪಾದಕ್ಕೆ ಸಂಬಂಧಿಸಿದುದು. 
ಅಗ್ನಿಯೂ, ಜಲವೂ, ಚಂದ್ರನೂ ಎಲ್ಲರಿಗೂ ಅಪೇಕ್ಷಣೀಯವಾದ ಭೂತಗಳಾಗಿನೆ, 
ಭೂಃ ಉಂಟಾಗಿರುವ ಭೂಮಿಯು, 


ತಸ್ಯಾ ಏನ ದ್ವಿತೀಯಃ ಷಾದೋ ಭರ್ಗಮಯೋ (ಪೋ) 

ಭುವೋ ಭರ್ಗೋ ದೇನಸ್ಯ ಧೀಮಹೀತಿ, ಅಗ್ನಿವೆನ್ಸಭರ್ಗ 

ಆದಿತ್ಯೋ ವೈ ಭರ್ಗಶ್ಚಂದ್ರಮಾವೈ ಭರ್ಗಃ | 

ಅದೇ ಸಾನಿತ್ರೀಮಂತ್ರದ ಎರಡನೆಯ ಪಾದವಾದ “ ಭರ್ಗೋ ದೇವಸ್ಯ 

ಧೀಮಹಿ? ಎಂಬುದಕ್ಕೆ ಭುವಃ ಎಂಬುದು ವ್ಯಾಹೃತಿಯಾಗಿದೆ, ಅಗ್ನಿಯೂ 
ಸೂರ್ಯನೂ ಚಂದ್ರನೂ ಪ್ರಕಾಶಸ್ವರೂಪರು. ಹೀಗೆ ಈ ಪಾದವು ತೇಜೋಮಯವೂ 
ಶಕ್ತಿಮಯವೂ ಆಗಿದೆ. 

ತಸ್ಯಾ ಏನ ತೃತೀಯಃ ಪಾದಃ ಸ್ಪರ್ಧಿಯೋ ಯೋನಃ 

ಪ್ರಚೋದಯಾಡಿತಿ ಸ್ತ್ರ « ಚೈವ ಪುರುಷಶ್ಚ ಪ್ರಜನಯತಃ | 


ಸಾವಿತ್ರೀಮಂತ್ರದ ಮೂರನೆಯ ಪಾ ಪಾದವಾದ “ ಧಿಯೋಯೋನಃ ಸ ಪ್ರಚೋ 
ಸ ಎಂಬುದಕ್ಕೆ ಸುವಃ ಎಂಬುದು ವ್ಯಾಹೃತಿಯಾಗಿದೆ. ಸ್ತ್ರೀಯೂ 


ಸಾಮವೇದೀಯ ಸಾವಿತ್ರು ಹ ಸನಿಷತ್‌ ೬೫ 


ಪುರುಷನೂ ಮಕ್ಕಳು ಉಂಟಾಗುವಂತೆ ಮಾಡುತ್ತಾರೆ, ಇವರು ಸವಿತೃ ಮತ್ತು 
ಸಾವಿತ್ರೀ ಇವರ ಸ್ಥಾನದಲ್ಲಿದಾರೆ, 


ಯೋ ವಾ ಏತಾಂ ಸಾನಿಶ್ರೀಮೇವಂ ಮೇದಸಳ 
ಪುನೆಮನ್ಸತ್ಯುಂ ಜಯತಿ ॥ 


ಯಾರು ಈ ಸಾವಿತ್ರೀ ಸ್ವರೂಪವನ್ನು ಮೇಲೆ ಹೇಳಿದ ನಿವರಗಳೊಡನೆ ತಿಳಿದು 
ನೊಂಡು ಧ್ಯಾನ ಉಪಾಸನೆಗಳನ್ನು ಮಾಡುತ್ತಾರೋ ಅಂಥವರು ಮರಣವನ್ನು 
ಜಯಿಸುವರು. ಮರಣವು ಜನನವನ್ನು ಪಡೆದಿರುವವರಿಗೆ ಸಂಭವಿಸುತ್ತದೆ. ಈ 
ಜನನ ಮರಣಗಳು ಫಲಭೋಗಕ್ಕಾಗಿ ಬರುತ್ತವೆ. ಫಲವು ಸುಖದುಃಖಗಳ ಅನುಭವ 
ರೂಪವಾದುದು. ಇದು ಕರ್ಮಗಳ ಫಲನಾದುದು. ಆದುದರಿಂದ ಫಲದಲ್ಲಿ ಕಾಮನೆ 
ಯನ್ನು ಹೊಂದಿ ಕರ್ಮವನ್ನು ಮಾಡುವ ಕತಣ್ಯವು, ಅದರ ಫಲವನ್ನು ಅನುಭವಿಸುವಾಗ 
ಭೋಕ್ಕ್ಸ್‌ ಎನಿಸಿಕೊಳ್ಳುತ್ತಾನೆ. ಈ ಫಲಭೋಗಕ್ಕಾಗಿ ಅನೇಕಾವೃತ್ತಿ ಜನನ 
ಮರಣಗಳು ಉಂಟಾಗುತ್ತಿವೆ. ಈ ಕತನ್ಸತ್ವದಿಂದೆ ಜನನ ಮರಣಗಳು ಪ್ರವಾಹ 
ದಂತೆ ಅನಾದಿಕಾಲದಿಂದ ಮುಂದುವರಿಯುತ್ತಿವೆ. ಈ ಪ್ರವಾಹದಲ್ಲಿ ಸಿಕ್ಕಿರುವುದಕ್ಕೆ 
ಸಂಸಾರವೆಂದು ಹೆಸರು, ಈ ಸಂಸಾರ ಸಂಬಂಧವು ಜೀವರಿಗೆ ನಾನು ನನ್ನದು ಎಂಬ 
ಅಭಿಮಾನದ ಅಜ್ಞಾನದ ಫಲಪರಿಣಾಮವಾಗಿ ಗಂಟುಬಿದ್ದಿದೆ. ಇದು ತತ್ತ್ವಜ್ಞಾನ 
ದಿಂದ, ಜೀವಾತ್ಮ ಪರಮಾತ್ಮರು ಸಚ್ಚಿದಾನಂದರೂಪರೂ ಅಭಿನ್ನರೂ ಆಗಿದಾರೆಂಬ 
ತಿಳಿವಳಿಕೆ, ಅಸರೋಕ್ಷಾನುಭವದಿಂದ ತಪ್ಪುತ್ತವೆ. ಅಲ್ಲದೆ ಜೀವರಿಗೆ ಈ ಪ್ರಾಪಂಚಿಕ 
ಸಂಸಾರವು ಅಜ್ಞಾನಮೂಲಕವಾದುದು. ಏಕೆಂದರೆ ಜ್ಞಾನವು ಅಜ್ಞಾನವನ್ನು ಮಾತ್ರ 
ಕಳೆಯಬಲ್ಲುದು. ಹೀಗೆ ಈ ಜಗಶ್ಸಂಸಾರವು ಸುಖಾಭಾಸರೂಪವೂ ದುಃಖರೂಪವೂ 
ಆಗಿದೆ. ತತ್ತ್ವಜ್ಞಾನದಿಂದ ಮರಣವು ತಪ್ಪಿ ಅಮೃತರೂಪವಾದ ಮೋಕ್ಷವನ್ನು 


| 5) 
ಸಡೆಯುವುದು ಈ ಧ್ಯಾನ, ಉಪಾಸನೆಗೆ ಕಡೆಯಫಲವಾಗಿದೆ. 


ಈ ಒಂಬತ್ತು ಬಗೆಯ ಉಪದೇಶಕ್ಟೂ ಗಾಯತ್ರೀ ಮಂತ್ರದ ಮೊದಲನೆಯ 
ಪಾದೆ ಮತ್ತು ಭೂ ಎಂಬ ವ್ಯಾಹೃತಿಮಂತ್ರದ ಅರ್ಥವೇ ತಾತ್ಸರ್ಯಾರ್ಥವಾಗಿದೆ, 
ಅಗ್ನಿ ಜಲ ಚಂದ್ರ ಇವು ಶ್ರೇಷ್ಠವೂ ಆಸೇಕ್ಷಣೀಯವೂ ಆಗಿವೆ, ಇದರಂತೆಯೇ 
ಎರಡನೆಯಪಾದಕ್ಕೂ ಭುವಃ ಎಂಬ ವ್ಯಾಹೃತಿಗೂ ತಾತ್ಸರ್ಯದಲ್ಲಿ ಐಕ್ಯವಿದೆ, 
ಅಗ್ನಿ ಆದಿತ್ಯ ಚಂದ್ರ ಎಂಬ ಶೇಜಸ್ಸುಗಳು ಕತ್ತಲೆಯನ್ನು ನಿವಾರಿಸುವಂತೆ ತತ್ತ್ವದ 
ಅಜ್ಞಾನದಿಂದ ಉಂಬಾಗಿರುವ ಈ ಸಂಸಾರದೆ ತೋರಿಕೆಯನ್ನು ಆತ್ಮಸ್ವರೂಪದ ತಿಳಿ 
ವಳಿಕೆಯು ನಿವಾರಿಸುತ್ತದೆ, ಇದೇ ರೀತಿಯಲ್ಲಿ ಗಾಯತ್ರಿಯ ಮೂರನೆಯ ಪಾದಕೂ 
ಸ್ವಃ ಎಂಬ ವ್ಯಾಹೃತಿಗೂ ತಾಶ್ಸರ್ಯದಲ್ಲಿ ಸಾಮರಸ್ಯವಿದೆ ಎಂಬುದನ್ನು ಉಪಾಸನಾ 


೬೬ ಸಾಮವೇದೀಯ ಸಾವಿತ್ರು ಪನಿಷತ್‌ 


ತತ್ತ್ವಜ್ಞಾನಗಳಿಂದ ಮನಗಾಣಬೇಕು. ಸಾವಿತ್ರೀಜೇವಿಯ ಇಂತಹೆ ವಾಸ್ತವ 
ಸ್ವರೂಪವನ್ನು ತಿಳಿದವನು ಮೃತ್ಯುವನ್ನು ಜಯಿಸಿದವನಾಗುತ್ತಾನೆ. ಎಂದರೆ ಜನನ 
ಮಂಣ ಕತಣ್ಯತ್ವ ಭೋಕ್ತೃತ್ವ ಇವುಗಳಲ್ಲಿ ಕೊಡಗಿರುವಿಕೆ ಎಂಬ ಸಂಸಾರದುಃಖವು 
ತಪ್ಪಿ ಹೋಗುತ್ತದೆ, ಆತ್ಮತತ್ತ್ವದ ಮತ್ತು ಬ್ರಹ್ಮತತ್ತ್ವದ ವಾಸ್ತವಸ್ವರೂಪದ 
ಅಜ್ಞಾನವೇ ಮರಣವು. ಉಪಾಸನೆಯು ಜ್ಞಾನದಲ್ಲಿ ಪರ್ಯವಸಾನವಾಗಿ ಆತ್ಮತತ್ತ್ವವೂ 
ಬ್ರಹ್ಮತತ್ತ್ವವೂ ಪಾರಮಾರ್ಥಿಕ ಸ್ವರೂಪದಲ್ಲಿ ಒಂದೇ ಎಂಬ ಅಪರೋಕ್ಷಾನುಭವ 
ದಿಂದ ಈ ಸಾಂಸಾರಿಕ ವ್ಯವಹಾರಗಳಲ್ಲಿ ನಾನು ನನ್ನದು ಎಂಬ ಅಭಿಮಾನಪೂರ್ವಕ 
ವಾದ ಪ್ರವೃತ್ತಿಯೂ, ಅದರ ಫಲವಾದ ದುಃಖವೂ ತಪ್ಪಿ ಅದರಲ್ಲಿ ಏಕದೇಶವಾಗಿರುವ 
ಮರಣವೂ ತಪ್ಪುತ್ತದೆ ಎಂದು ತಾತ್ಸರ್ಯವು. ಪರಿಣಾಮದಲ್ಲಿ ಈ ಆತ್ಮನಿಸ್ಠೆ 
ಬ್ರಹ್ಮನಿಷ್ಕೆಗಳು ಒಂದೇ ಆಗಿರುತ್ತವೆ. 


ಬಲಾತಿಬಲಯೋಃ ವಿರಾಟ್‌ಸುರುಷಯಷಿ3, ಗಾಯತ್ರೀ 
ದೇವತಾ, ಗಾಯತ್ರೀ ಛಂದಃ, ಅಕಾರೋಕಾರಮಕಾರ 
ಬೀಜಾದ್ಯಾಃ, ಶ್ಲುಧಾದಿನಿರಸನೇ ವಿನಿಯೋಗಃ | 
ಕ್ಲಾಮಿತ್ಯಾದಿ ಷಡಂಗನ್ಯಾಸಃ | 


ಈ ಉಪಾಸನೆಗೆ ಹಸಿವು ಬಾಯಾರಿಕೆಗಳು ಮೊದಲಿನಲ್ಲಿ ಅಡ್ಡಿಗಳಾಗಿರುತ್ತವೆ, 
ಆದುದರಿಂದ ಅವನ್ನು ನಿವಾರಿಸಲು ಉಪಾಸಕನು ಬಲಾ ಅತಿಬಲಾ ಎಂಬ ವಿದ್ಧೆಗಳಲ್ಲಿ 
ಪಾರಂಗತನಾಗಬೇಕೆಂದು ಅವುಗಳನ್ನೂ ಇಲ್ಲಿ ಉಪದೇಶಿಸಿದ. ಈ ವಿದೈಗಳಿಗೆ 
ವಿರಾಟ್ರು ರುಷನೇ ಖಯಷಿಯು, ಇದರ ಛಂದಸ್ಸು ಗಾಯತ್ರೀ ಲಕ್ಷಣವುಳ್ಳುದು. 
ಇದರಲ್ಲಿ ಉಪಾಸ್ಯಳಾದ ದೇವತೆಯೂ ಗಾಯತ್ರೀಜೀವಿಯಾಗಿದಾಳೆ, ಪ್ರಣವಮಂತ್ರದ 
ಅಕಾರ ಉಕಾರ ಮಕಾರಗಳಿಂದ ಬೀಜಶಕ್ತಿಕೇಲಕಗಳನ್ನು ಭಾವಿಸಬೇಕು. ಹಸಿವು 
ಬಾಯಾರಿಕೆ ಮುಂತಾದ ವಿಘ್ನಗಳ ನಿವಾರಣೆಗಾಗಿಯೂ ಜಾಗ್ರತೆಯಲ್ಲಿ ಮಂತ್ರಸಿದ್ಧಿ 
ಯಾಗುವುದಕ್ಲೂ ಈ ಉಪಾಸನೆಯನ್ನು ಮಾಡಬೇಕೆಂದು ಹೇಳಿದೆ, ಕ್ಲಾಂ ಮುಂತಾದ 


3 
ಆರು ವರ್ಣರೂಪಗಳಿಂದ ಆರುನ್ಯಾಸಗಳನ್ನೂ ಮಾಡಿಕೊಳ್ಳಬೇಕು. 


ಧ್ಯಾನಂ | ಅಮೃತಕರತಲಾರ್ಪ್ರೌ ಸರ್ವಸಂಜೀವನಾಢ್ಕೌ 
ಅಘಹರಣಸುದಕ್ಕೌ ನೇದಸಾರೇ ಮಯೂಖೇ! 


ಪ್ರಣವಮಯವಿಕಾರೌ ಭಾಸ್ಕರಾಕಾರದೇಹೌ 
ಸತತಮನುಭನೇಹಂ ತೌ ಬಲಾತೀಬಲೇಶೌ ॥ 


ಸಾಮವೇದೀಯ ಸಾವಿತ್ರು ಹ ಪನಿಷತ್‌ ೬೭ 


ಆಮೇಲೆ ದೇವತಾಧ್ಯಾನವು--ಕೈಗಳ ತುದಿಯಲ್ಲಿ ಅಮೃತದಿಂದ ಕೂಡಿರುವ, 
ಎಲ್ಲರನ್ನೂ ಧಾರಾಳವಾಗಿ ಅಜರಾಮರಣರನ್ನಾಗಿ ಮಾಡಿ ಬದುಕಿಸುವ, ಉಪಾಸಕರಲ್ಲಿ 
ರಬಹುದಾದ ಪಾಪಗಳನ್ನು ನಾಶಮಾಡಲು ಸಮರ್ಥರಾದ, ವೇದತತ್ತ್ವದೆ ಜ್ಞಾನ 
ಕೆರಣಗಳಂತಿರುವ, ಪ್ರಣವಸ್ವರೂಪರೂ ಆಗಿರ. ವೃ ಸೂರ್ಯನಂತೆ ಪ್ರಕಾಶವಾದ ಜ್ಯೋತಿ 
ಸ್ಪ್ವರೂಪರಾಗಿರುವ ಬಲಾ ಮತ್ತು ಅತಿಬಲಾ ಎಂಬ ವಿದ್ಯೆಗಳನ್ನು ಉಪಾಸನೆಯ 
ಬಲದಿಂದ ನಾನು ಅವಿಚ್ಛಿನ್ನವಾಗಿ ಸಾಕ್ಷಾತೃರಿಸಿಕೊಳ್ಳುವೆನು. 


ಓಂ ಶ್ರೀಂ ಬಲೇ ಮಹಾದೇವಿ, ಹ್ರೀಂ ಮಹಾಬಲೇ 

ಕ್ಲೀಂ ಚತುರ್ವಿಧಪುರುಷಾರ್ಥಸಿದ್ಧಿ ಪ್ರದೇ ತತ್ಸನಿತುರ್ವರ 
ದಾತ್ಮಿಕೇ ಹ್ರೀಂ ವರೇಣ್ಯಂ ಭರ್ಗೋ ದೇವಸ್ಯ ವರದಾತ್ಮಿಕೇ 
ಆತಿಬಲೇ ಸರ್ವದಯಾಮೂರ್ತೆ ಬಲೇ ಸರ್ವಕ್ಷುಚ್ಛ್ರನೋ 
ಪನಾಶಿನಿ ಧೀಮಹಿ ಧಿಯೋ ಯೋ ನರ್ಜಾತೇ ಪ್ರಚುರ್ಯಾ 
ಪ್ರಚೋದಯಾತ್ಮಿಕೇ ಪ್ರಣವಶಿರಸ್ಕಾತ್ಮಿಕೆ ಹುಂ ಫಟ್‌ ಸ್ವಾಹಾ॥ 


ಪ್ರಣವಸ್ವರೂಪಳೂ, ಹ್ರೀಂ ಮಂತ್ರ ಬೋಧ್ಯಳೂ, ಅತಿಶಯವಾದ ತೇಜೋ 
ರೂಪಳೂ ಆಗಿರುವ ಬಲಾನಿದೈಯೇ, ಹ್ರೀಂ ಮಂತ್ರ ಬೋಧ್ಯಳಾದ ಅತಿಸರಾಕ್ರಮ 
ಶಾಲಿಯಾದ ಕ್ಲೀಂ ರೂಸಳಾಗಿ ಎಲ್ಲ ಉಪಾಸಕರಿಗೂ ಧರ್ಮ ಅರ್ಥ ಕಾಮ ಮೋಕ್ಷ 
ಗಳೆಂಬ ನಾಲ್ಕುಬಗೆಯ ಪುರುಷಾರ್ಥಗಳನ್ನೂ ಅನುಗ್ರಹಿಸುವ, ತತ್ಸವಿತುಃ ಎಂಬ 
ಗಾಯತ್ರೀಮಂತ್ರಪಾದದ ವರದದೇವೀಸ್ವರೂಪಳಾದ, ಹಾಗೆಯೇ ಎರಡನೆಯಪಾದದ 
ಶ್ರೇಷ್ಠವೂ ತೇಜೋರೂಸವೂ ಆಗಿರುವ ವರದದೇವತಾಸ್ತರೂಸಳೂ ಆದ ಅತಿಬಲಾ 
ವಿದ್ಯೆಯೇ, ಎಲ್ಲರಿಗೂ ಎಲ್ಲ ದೇಶ ಕಾಲಗಳಲ್ಲೂ ದಯಾರೂಸಳಾಗಿ ಕಾಣಬರುವ, 
ಬಲಾವಿದೈಯೇ, ಎಲ್ಲ ಬಗೆಯ ಹಸಿವು, ಆಯಾಸ, ಅಜ್ಞಾನಗಳನ್ನು ನಿವಾರಿಸುವ, 
ಗಾಯತ್ರೀಮಂತ್ರದ ಮೂರನೆಯ ಪಾದದಲ್ಲಿ ಸೂಚಿತವಾಗಿರುವಂತೆ ಎಲ್ಲರಲ್ಲೂ 
ಧರ್ಮಪ್ರ ಜೋದನರೂಸಳೂ ಆಗಿರುವ ಪ್ರಣವನೇ ಶಿರಸ್ಸಾಗಿ ಉಳ್ಳ ದೇವಿಯೇ 
ನಿನ್ನನ್ನು ಧ್ಯಾನಿಸುತ್ತೇನೆ. ನೀನು ತೃಪ್ತಳಾಗಿ ನಿರ್ವಿಘ್ನ ವಾದ ಸಿದ್ಧಿಯನ್ನು 
ಅನುಗ್ರಹಿಸು. ಹೀಗೆ ಜಸಧ್ಯಾನಗಳನ್ನೂ ಉತ್ತರಾಂಗನ್ಯಾಸಗಳನ್ನೂ, ಸಿದ್ಧಿಯಾಗು 
ವವರೆಗೂ ಪ್ರತಿದಿನವೂ ಮಾಡುತ್ತಿರಬೇಕು. ಹುಂ ಫಟ್‌ ಸ್ವಾಹಾ ಎಂಬುದು 
ಅರ್ಪಣಮಂತ್ರವಾಗಿದೆ. 


ಏವಂ ನಿದ್ದಾನ್‌ ಕೃತಕೃತ್ಯೋ ಭವತಿ, ಸಾನಿತ್ರ್ಯಾ 
ಏನ ಸಲೋಕತಾಂ ಜಯತಿ ಇತ್ಯುಪನಿಷತ್‌ 


೬೮ ಸಾಮವೇದೀಯ ಸಾವಿತ್ರ್ಯ್ಯು ಪನಿಷತ್‌ 
ಈರೀತಿಯಲ್ಲಿ ಅರ್ಥಜ್ಞಾನಪೂರ್ವಕವಾಗಿ ಯಾರು ಉಪಾಸನೆಮಾಡುತ್ತಾಕೋ 
ಅಂಥವರು ಇಷ್ಟಾರ್ಥಗಳನ್ನೂ ಸಡೆಯುವುದಲ್ಲದೆ, ಸಾವಿತ್ರೀಲೋಕನನ್ನೂ ಪಡೆದು 
ಸರ್ವೋತ್ಸೃಷ್ಟರಾಗಿರುತ್ತಾರೆ. 
॥ ಓಂ ಆಪ್ಯಾಯೆಸ್ಸಿತಿ ಶಾಂತಿಃ || ಇತಿ ಸಾನಿತ್ರ್ಯುಪನಿಸತ್ಸಮಾಸ್ತಾ ॥ 
| ಓಂ ಶಾಂತಿಶ್ಶಾಂತಿಶ್ಶಾಂತಿಃ || 
ಇಂತು ಸಾವಿತ್ರೀತತ್ತ್ವದ ರಹೆಸ್ಯೋಸದೇಶವು ಮುಗಿದುದು 
ಮಾನವನು ಈ ಲೋಕದಲ್ಲಿ ಮಾಡಬೇಕಾದುದನ್ನು ನೆರವೇರಿಸಿದಂತಾಗುವುದು 
ಮುಖ್ಯವಾದ ಸದ್ಯಃ ಫಲವು. ಸಗುಣದೇವತಾಸ್ವರೂಪನಾದ ಆ ಪರಬ್ರಹ್ಮದ 
ಪದವಿಯನ್ನೂ ಪಡೆಯುವುದು ಆಂತರಾಳಿಕವಾದ ಕಡೆಯಫಲವೆಂದು ತಿಳಿಯಬೇಕು. 


॥ ಓಂ ತತ್ಸತ್‌ ॥ 


ಅರವಾ ಫೋ ಬ ಪೋರ... 


!8£ೀ8॥ 


ಎಂಡು. 


| ಅಥರ್ವಣವೇದೀಯ ದೇವ್ಯುಪನಿಷತ್‌ ॥ 


(| ಶ್ರೀಃ ॥ 
|| ಶ್ರೀಗಣೇಶಶಾರದಾಗುರುಭ್ಯೋ ನಮಃ ॥ 


| ಅಥರ್ವಣವೇದೀಯ ದೇವ್ಯುಪನಿಸತ್‌ Il 


ಅಥರ್ವಣವೇದಕ್ಕೆ ಸಂಬಂಧಿಸಿದ ಈ ದೇನೀಉಸನಿಸತ್ತು ಸ್ವಪ್ರಕಾಶರೂಸಳಾದ 
ದೇವಿಯ ರಹಸ್ಯತತ್ತ್ವವನ್ನು ಉಪಜೇಶಿಸುತ್ತದೆ, 
ಶಾಂತಿಮಂತ್ರವು 


ಓಂ ಭೆದ್ರಂ ಕರ್ಣೇಭಿಃ ಶೈಜುಯಾಮ ದೇವಾಃ | 
ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ॥ 

ಸ್ಥಿ ರೈರಂಗೈಸ್ತುಷ್ಟುವಾಂಸಸ್ತನೂಭಿಃ | 

ವ್ಯ ಕಡು. ದೇನಹಿತಂ ಯದಾಯುಃ || 


ಓ ದೇವತೆಗಳೇ, ನಮ್ಮ ಕಿವಿಗಳಿಂದ ಒಳ್ಳೆಯ ಸಮಾಚಾರಗಳನ್ನೇ ನಾವು 
ಕೇಳುತ್ತಿರುವಂಶಾಗಲಿ. ಪ್ರತಿನಿತ್ಯವೂ ಸಂಚಮಹಾಯಜ್ಞಗಳ ಆಚರಣೆಯನ್ನು 
ಕಾಪಾಡಿಕೊಂಡು ಬರುತ್ತಿರುವವರಾಗಿ ನಾವು ನಮ್ಮ ಕಣ್ಣುಗಳಿಂದ ಶ್ರೇಯಸ್ಸುಗಳನ್ನೇ 
ಕಾಣುವಂತಾಗಲಿ. ದೃಢವಾದ ಅವಯವಗಳಿಂದ ಕೂಡಿದ ಶರೀರಗಳಿಂದ ನಾವು 
ನಿಮ್ಮ ಗುಣಗಳನ್ನು ಸ್ತೋತ್ರಮಾಡುತ್ತಿರುವವರಾಗಿ ದೇವತೆಗಳಿಗೆ ಹಿತಕರವಾದ 
ಧರ್ಮಾಚರಣೆಯಲ್ಲಿ ನಮ್ಮ ಆಯುಃಕಾಲವಿರುವವರೆಗೂ ನಾವು ಆದರದಿಂದ 
ತೊಡಗಿರುವಂತೆ ಆಗಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. 


ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ | 
ಸ್ವಸ್ತಿ ನಸ್ತಾರ್ಸ್ಸೊೋೋ ಅರಿಷ್ಟ ನೇಮಿಃ ಸ್ಟ ಸ್ತಿನೋಬ ) ಹಸ್ತ ಸೃತಿರ್ದಧಾತು ॥ 
ಓಂ ಶಾಂತಿಶ್ಶಾಂತಿಶ್ಶಾಂತಿಃ 


ಹೆಚ್ಚಾದ ಕೇರ್ತಿಯುಳ್ಳ ಪುಣ್ಯಶ್ಲೋಕನಾದ ಇಂದ್ರನೂ, ಎಲ್ಲ ವೇದಗಳ 
ಸ್ನ ಕರೂಪನೂ “ಸರ್ವಜ್ಞ ನೂ ಆ ಜು ಎಲ್ಲ ವಾಜ್ಮಯಕ್ಕೂ "ಎಶೇಷವಾಗಿ 
ಬುಗ್ವೆ ದಕ್ಕೂ ಅಧಿಪತಿಯಾದ ಬೃಹೆಸ್ಪತಿನೀವನೂ, ನಮಗೆ ಮಂಗಳಗಳನ್ನು 
ಅನುಗ್ರಹಿಸಿ 'ಹಚ್ಚಿಸುತ್ತಿರಲಿ 


ಅಥರ್ವಣವೇದೀಯ ದೇ ವ್ರ್ಯಪನಿಷತ್‌ 


ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈನಿಕಗಳಾದ ತಾಪಶ್ರಯಗಳೂ ಶಾಂತವಾಗ 
ಲೆಂಬುದು ಮೂರಾವೃತ್ತಿ ಶಾಂತಿಃ ಎಂಬ ಮಂತ್ರಪದವನ್ನು ಹೇಳಿರುವುದರ 
ತಾಶ್ಚರ್ಯವಾಗಿದೆ. 
ಉಪನಿಷತ್‌. 
ಹರಿಃ ಓಂ || ಸರ್ವೇ ನೈ ದೇವಾ ಜೇವೀಮುಪತಸ್ತು;, 
ಕಾಸಿ ತ್ವಂ ಮಹಾದೇವಿ, ? 
ನವ 

ಯನ್ನು ಧ್ಯಾನ, ಸ್ತೋತ್ರಗಳಿಂದ ಆರಾಧಿಸಿದರು... ಸರ್ವದೇವತೇಜೋರೂಪಳಾದ 


ದೇವಿಯೇ, ನೀನು ಯಾರು? ನಿನ್ನ್ನ ತತ್ತ್ವದ ಸ್ವರೂಪವೇನು? ಅದನ್ನು ನಮಗೆ 
ತಿಳಿಯಹೇಳು ಎಂದು ಕೇಳಿಕೊಂಡರು. 


ಎಲ್ಲ ದೇವತೆಗಳೂ ಸ್ವಪ್ರಕಾಶಸ್ವಭಾವಳೂ ಚಿಚ್ಛಕ್ಕಿಸ್ಟರೂಪಳೂ ಆದ ದೇನಿ 


ಸಾಬ್ರನೀದಹಂ ಬ್ರಹ್ಮಸ್ವರೂಪಿಣೇ, ಮತ್ತಃ ಪ್ರಕೃತಿ 
ಪುರುಷಾತ್ಮಕಂ ಜಗತ್‌, ಶೂನ್ಯಂ ಜಾಶೂನ್ಯಂ ಚ. 


ದೇನಿಯು ಹೀಗೆ ಉತ್ತರವನ್ನು ಹೇಳಿದಳು--ನಾನು ಬ್ರಹ್ಮಸ್ವರೂಸಳಾಗಿದೇನೆ. 
ಬ್ರಹ್ಮನೆಂದರೆ ದೊಡ್ಡತತ್ತ್ವನೆಂದು ಅರ್ಥವು, ಸಂಕೋಚಕ ಪ್ರಮಾಣನಿಲ್ಲದುದ 
ರಿಂದ ಎಲ್ಲಕ್ಕಿಂತ ದೊಡ್ಡದೆಂದು ತಾತ್ಪರ್ಯವು. ಪ್ರಕೃತಿ ಮತ್ತು ಪುರುಷ ಎಂದರೆ, 
ಹೆಣ್ಣು ಮತ್ತು ಗಂಡು ಎಂಬ ಎರಡು ಶತ್ತ್ವಗಳ ಸಹಕಾರದಿಂದ ಉಂಟಾಗಿ ಬೆಳೆ 
ಯುತ್ತಾ ಮುಂದುವರಿಯುತ್ತಿರುವ ಈ ಎಲ್ಲ ಪ್ರಪಂಚವೂ ನನ್ನಿಂದಲೇ ಉಂಟಾಗಿರು 
ತ್ತದೆ, ಶೂನ್ಯ ಎಂದರೆ, ನಾಮರೂಪಗಳೆಂಬ ವಿಶೇಷ ಕಾರ್ಯರೂಸಗಳಲ್ಲಿ ತೋರದೆ 
ಇರುವ ಎಲ್ಲಕ್ಕೂ ಅಧಿಸ್ಕಾನವಾದ ತತ್ತ್ವರೂಸಳೂ, ಅಶೂನ್ಯವೆಂದರೆ ನಾಮರೂಪ 


ಗಳೆಂಬ ಸ್ಥೂಲಕಾರ್ಯ ಮತ್ತು ಸೂಕ್ಷ್ಮ ಕಾರಣರೂಪಳೂ ನಾನೇ ಆಗಿರುತ್ತೇನೆ. 


ಅಹಮಾನಂದಾನಾನಂದಾಃ, ಅಹಂ ನಿಜ್ಞಾನಾನಿಜ್ಞಾನೇ, 
ಅಹಂ ಬ್ರಹ್ಮಾಬ್ರಹ್ಮಣೇ, ವೇದಿತವ್ಯೇ, ಇತ್ಯಾಹಾಥರ್ವಶ್ರುತಿಃ | 


ಅಲ್ಲಜಿ ಪರಮಾನಂದರೂಪವಾದ ಆತ್ಮಸ್ವರೂಪಳೂ, ಅಂತಹ ಆನಂದವಲ್ಲದ 
ಸುಖಾಭಾಸರೂನವಾದ ಈ ಜಗತ್ಸಂಸಾರರೂಸಳೂ ನಾನೇ ಆಗಿದೇನೆ. ನಾನೇ 
ಜ್ಞಾನಸ್ವರೂಪಳೂ ಅಜ್ಞಾನಸ್ವರೂಸಳೂ ಎಂದರೆ ಮೂಲಾನಿದ್ಧಾ ಮತ್ತು ಅದರ 
ಕಾರ್ಯಗಳಾದ ಸೂಕ್ಷ್ಮ ಸ್ಥೂಲ ಶರೀರರೂಪಳೂ ಆಗಿದೇನೆ. ಒಟ್ಟಿನಲ್ಲಿ ಹೇಳುವು 
ದಾದರೆ ಬ್ರಹ ಶತ್ತ್ವ ಸ್ವರೂಸಳೂ ಚೆಜ್ಜಡರೂಪವಾದ ಈ ಜಗತ್ಸ್ವರೂಪಳೂ ಆಗಿ 


[J 
ದೇನೆ ಎಂಬುದಾಗಿ ತಿಳಿಯಬೇಕೆಂದು ಅಥರ್ವಣವೇದವು ಹೇಳುತ್ತದೆ. 


ಅಥರ್ವಣವೇದೀಯ ದೇ ವೈಪನಿಸತ್‌ ೬೭೩ 


ಅಹಂ ಸಂಚಭೂತಾನ್ಯಪಂಚಭೂತಾನಿ, ಅಹಮುಖಿಲಂಜಗತ್‌, 
ನೇದೊಹಮನೇದೋಃಹಂ, ನಿದ್ಯಾಹಮವಿದ್ಯಾಹಂ, 
ಅಜಾಹಮನಜಾಹಂ, ಅಧಶ್ಟೋರ್ಧ್ವಂಚ ತಿರ್ಯಕ್ಷಾಹೆಂ || 


ಪೃಥಿವೀ, ಜಲ, ತೇಜಸ್ಸು, ವಾಯು, ಆಕಾಶಗಳೆಂಬ ಸಂಚಭೂತಸ್ವರೂನಳೂ, 
ಇತರ ಪದಾರ್ಥರೂಪಳೂ ನಾನೇ ಆಗಿಡೇನೆ. ಈ ಎಲ್ಲ ಪ್ರಸಂಚವೂ ನಾನೇ, 
ಜ್ಞಾನಕ್ಕೆ ಸಾಧನವಾದ ನೇದವೇ ಮುಂತಾದ ವಾಜ್ಮಯವೂ ವೇದವಲ್ಲದ ಅನಾಪ್ತ 
ವಾಕ್ಯಗಳೂ, ಜ್ಞಾನವೂ, ಅಜ್ಞಾನವೂ, ಜನ್ಯವಲ್ಲದ ನಿತ್ಯವಸ್ತುವೂ, ಜನ್ಯವಾದ 
ಅನಿತ್ಯವಸ್ತುಗಳೂ ನಾನೇ ಆಗಿದೇನೆ. ಮತ್ತು ಮೇಲೆ ಕೆಳಗೆ ಅಡ್ಡಲಾಗಿ ಎಂಬ 
ವ್ಯವಹಾರಕ್ಕೆ ನಿಷಯವಾದ ದಿಗ್ರೂಸಳೂ ನಾನೇ ಆಗಿರುತ್ತೇನೆ. 


ಅಹೆಗ್‌ಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತನಿಶ್ಚದೇವೈಃ | 
ಅಹಂ ಮಿತ್ರಾನರುಣಾನುಭಾ ಬಿಭರ್ಮ್ಯಹಮಿಂದ್ರಾಗ್ಸೀ ಅಹಮಶ್ಚಿನಾವುಭೌ॥| 


ನಾನು ಏಕಾದಶರುದ್ರರ ರೂಪಗಳಿಂದಲೂ, ಅಷ್ಟವಸುಗಳ ರೂಪದಿಂದಲೂ 
ದ್ವಾದಶಾದಿತ್ಯರ ರೂಪದಿಂದಲ್ಕೂ ವಿಶ್ಚೇದೇವತೆಗಳ ರೂಪದಿಂದಲೂ ಸಂಚರಿಸುತ್ತಾ 
ಈ ಜಗತ್ತಿನ ಕಾರ್ಯಗಳನ್ನು ನೆರವೇರಿಸುತ್ತಿರುತ್ತೇನೆ, ಅಲ್ಲದೆ ಮಿತ್ರಾವರುಣರೆಂಬ, 
ಇಂದ್ರಾಗ್ನಿ ಗಳೆಂಬ, ಅಶ್ವಿನಿಗಳೆಂಬ ಯಮಳ ದೇವತೆಗಳನ್ನೂ ನಾನೇ ಥರಿಸಿರುತ್ತೇನೆ. 


ಅಹಗ್‌ಂ ಸೋಮಂ ತ್ಚಷ್ಟಾರಂ ಪೂಷಣಂ ಭಗಂದ ಧಾಮ್ಯಹಂ | 
ನಿಷ್ಣುಮುರು ಕ್ರಮಂ ಬ್ರಹ್ಮಾಣಮುತ ಪ್ರಜಾಪತಿಂ ದಧಾಮಿ ॥ 
ಚಂದ್ರನನ್ನೂ, ಸೋಮಲತೆಯನ್ನೂ ತ್ವಷ್ಟೃ, ಪೂಷನ್‌, ಭಗ ಮುಂತಾದ 
ದೇವತೆಗಳನ್ನೂ, ವಿಸ್ತಾರವಾಗಿ ಆಕ್ರಮಿಸಬಲ್ಲ ನಿಷ್ಣುವನ್ನೂ (ತ್ರಿವಿಕ್ರಮ ದೇವ 
ನನ್ನೂ), ಪ್ರಜೆಗಳಿಗೆಲ್ಲಾ ಒಡೆಯನಾದ ಬ್ರಹ್ಮನನ್ನೂ ನಾನೇ ಅವಲಂಬನವನ್ನು 
ಕೊಟ್ಟು ಧರಿಸಿ ಕಾಪಾಡುತ್ತೇನೆ. 
ಅಹಂದಧಾಮಿ ದ್ರನಿಣಗ್‌ಂ ಹನಿಷ್ಠತೇ ಸುಪ್ರಾನ್ಯೇ ಯಜಮಾನಾಯ 
ಸುನ್ಹತೇ! ಅಹಗ್‌ಂ ರಾಷ್ಟ್ರೀ ಸಂಗಮನೀ ವಸೂನಾಮ ಹಗ್‌ಂಸುವೇ 
ಪಿತರಮಸ್ಯ ಮೂರ್ಧನ್‌ | ಮನು ಯೋನಿರಪ್ಸ್ಟಂತಸ್ಸಮುಪ್ರೇಯ 
ಏವಂ ವೇದ ಸ ದೇವೀಪದಮಾಪ್ಟೋತಿ ॥ 
ಯಾಗಗಳಲ್ಲಿ ದೇವತೆಗಳಿಗೆ ಸಮರ್ಪಿಸಬೇಕಾದ ಹವಿಸ್ಸಿನ ವಸ್ತುಗಳನ್ನು 
ಶೇಖರಿಸಿಕೊಂಡಿರುವ, ಅವನ್ನು ಅಗ್ನಿ ಯಲ್ಲಿ ಅರ್ಪಿಸಿ ದೇವತೆಗಳಿಗೆ ತಲಪುವಂಶೆಮಾಡಿ 


೭೪ ಅಥರ್ವಣವೇದೀಯ ದೇವ್ಯ್ಯಪನಿಷತ್‌ 


ಅವರನ್ನು ತೃಪ್ತಿಪಡಿಸುವ, ಸೋಮಲತೆಯನ್ನು ಹಿಂಡಿ ಅದರ ರಸದಿಂದ ಸೋಮ 
ಯಾಗವನ್ನು ನೆರವೇರಿಸುವ ಯಜಮಾನನಿಗೆ ಯಾಗಫಲವಾದ ಸದ್ಗತಿಯು 
ದೊರೆಯುವಂತೆ ಮಾಡುತ್ತೇನೆ. ನಾನು ಈ ಜಗತ್ತಿಗೆ ಅಧೀಶ್ವರಿಯಾಗಿದೇನೆ. 
ಉಪಾಸಕರಿಗೆ ಬೇಕಾಗುವ ದ್ರವ್ಯ ಮುಂತಾದ ಆನುಕೂಲ್ಯಗಳನ್ನು ಒದಗುವಂತೆ 
ಮಾಡಿ ಕಾಪಾಡುತ್ತೇನೆ. 


ತಂದೆಯಂತಿರುವ ದ್ಯುಲೋಕಮುಂತಾದ ಉತ್ತಮಭೋಗಸ್ಥಾನಗಳೆನ್ನೂ 
ಎಲ್ಲಕ್ಕೂ ಅಧಿಷ್ಠಾನವಾಗಿರುವ ಬ್ರಹ್ಮತತ್ತ್ವದಲ್ಲಿ ತೋರುವಂತೆ ಉಂಟುಮಾಡುತ್ತೀನೆ. 
ನೀರಿನಂತೆ ವ್ಯಾಪಿಸುವ ಸ್ವಭಾವವುಳ್ಳ, ಎಲ್ಲ ಜಲಗಳಿಗೂ ಮೂಲಾಧಾರವಾದ, 
ಸಮುದ್ರದಂತಿರುವ ಬ್ರಹ್ಮತತ್ತ್ವವೇ ನನಗೂ ಕಾರಣವಾಗಿದೆ. 


ಈ ರೀತಿಯಲ್ಲಿ ಯಾರು ತಿಳಿದು ಉಪಾಸನೆಮಾಡುತ್ತಾರೊ ಅಂಥವರು 
ದೇವಿಯ ಉತ್ತಮಲೋಕದಲ್ಲಿ ಮೇಲಾದ ಪದವಿಯನ್ನು ಪಡೆಯುತ್ತಾರ್ಕೆ ಎಂದು 
ದೇವಿಯು ದೇವತೆಗಳಿಗೆ ಹೇಳಿದಳು. 


ತೇ ದೇವಾ ಅಬ್ರುವನ್‌ | 
ನಮೋ ದೇವ್ಕೈ ಮಹಾದೇವ್ಯೈ ಶಿನಾಯ್ಕಿ ಸತತಂ ನಮಃ! 
ನಮಃ ಪ್ರಕೃತ್ಯೈ ಭದ್ರಾಯ್ಕೆ ನಿಯತಾಃ ಪ್ರಣಜತಾಸ್ಸ್ಮತಾಂ || 


ಆ ದೇವಿಯನ್ನು ಕುರಿತು ದೇವತೆಗಳು ಈ ರೀತಿಯಲ್ಲಿ ಸ್ತೋತ್ರ ವಾಕ್ಯಗಳನ್ನು 
ಹೇಳಿದರು... -ಸ್ವಪ್ರಕಾಶರೂಪಳೂ ಶ್ರೇಷ್ಠಳೂ ಆದೆ, ಮಂಗಳಸ್ವರೂಸಳಾದ, ಎಲ್ಲ 
ಪ್ರಪಂಚಕ್ಕೂ ಮೂಲಕಾರಣಳಾದ, ಉಪಾಸಕರಿಗೆ ಕಲ್ಯಾಣಗಳನ್ನು ಅನುಗ್ರಹಿಸುವ 
ಜೀವಿಗೆ ಯಾವಾಗಲೂ ನಮಸ್ಕಾರಗಳು ತಲಪುನಂತಾಗಲಿ, ಧರ್ಮನಿಯಮಗಳನ್ನು 
ಪಾಲಿಸುವವರಾಗಿ ನಾವು ಆ ತಾಯಿಯನ್ನು ಮರೆಹೊಕ್ಳಿದೇವೆ. 


ತಾಮಗ್ನಿ ನರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ 
ಕರ್ಮಫಲೇಷು ಜುಷ್ಬಾಂ | ದುರ್ಗಾಂ ದೇನೀಗ್‌ಂ ಶರಣ 
ಮಹಂ ಪ್ರಪದ್ಯೇ (ಸುತರಸಿತರಸೇನಮಃ) ಸುತರಾಂ ನಾಶಯತೇ ತಮಃ ॥ 


ತಾಂ ಎ ನವದುರ್ಗಾಕಲ್ಪ ಮುಂತಾದ ಮಂತ್ರಶಾಸ್ತ್ರಗಳಲ್ಲಿ ಪ್ರಸಿದ್ಧಳಾಗಿರುವ, 
ಅಗ್ನಿಯಬಣ್ಣ ವುಳ್ಳ ತೇಜಸ್ಸಿನಿಯಾದ, ತನ್ನ ಶೇಜಶ್ಶಕ್ತಿಯಿಂದ ಉಪಾಸಕರಾದ ನಮ್ಮ 
ಶತ್ರುಗಳನ್ನು ಸುಟ್ಟು ನಾಶಮಾಡುವ, ವೈರೋಚನೀಂ- ಚಿಜ್ಜ್ಯೋತೀರೂಪಳಾಗಿ 
ಬೆಳಗುತ್ತಿರುವ, ಪರಮಾತ್ಮನ ಇಚ್ಛಾದೃಷ್ಟಿಗೆ ಪಾತ್ರಳಾಗಿರುವ, ಭಕ್ತರು ಆಚರಿಸುಪ 


ಅಥರ್ವಣವೇದೀಯ ದೇವ್ಯುಪನಿಷತ್‌ ೭೫ 


ಕರ್ಮಗಳಿಗೆ ಫಲವಾದ ಸ್ವರ್ಗ ಪಶು ಪುತ್ರ ಮುಂತಾದ ಐಹಿಕಾಮುಸ್ಮಿಕ ಫಲಗಳಿಗೋಸ್ಕರ 
ಉಪಾಸಕರಿಂದ ಸೇನಿಸಲ್ಪಡುತ್ತಿರುವ, ಪಾಪಗಳಿಂದ ಪಡೆಯಲು ಅಸಾಧ್ಮಳಾದ, 
ಪುಣ್ಯಶಾಲಿಗಳಿಂದ ಅರ್ಚನೆ ಉಪಾಸನೆಗಳಲ್ಲಿ ಶ್ರಮಿಸಿ ಪಡೆಯಲು ಸಾಧ್ಯಳಾದ, 
ಸ್ಪಪ್ರ ಕಾಶರೂಪಳಾದ ದೇವಿಯನ್ನು ಮರೆಹೊಕ್ಕಿರುತ್ತೇನೆ. ಇಂತಹ ದೇವಿಯು 
ಭಕ್ತರ ಅಜ್ಞಾನವನ್ನು ನಿರ್ಮೂಲವಾಗಿ ನಾಶಮಾಡುತ್ತಾಳೆ. ಈ ಸಂಸಾರಸಾಗರವನ್ನು 
ಸುಲಭವಾಗಿ ದಾಟಿಸುವವಳಾದ ದೇವಿಯೇ ನಿನಗೆ ನಮಸ್ಕಾರವು. 


ದೇನೀಂ ವಾಚಮಜನಯಂತ ದೇವಾಸ್ತಾಂ ನಿಶ್ವರೂಸಾಃ ಪಶವೋ ವದಂತಿ! 
ಸಾನೋ ಮಂದ್ರೇಷಮೂರ್ಜಂದು ಹಾನಾ ಧೇನುರ್ವಾಗಸ್ಮಾನುಸ 
ಸುಷ್ಪುತ್ಯೆತು | 


ದೇವೀಂ ವಾಚಂ ಎಂದರೆ ಜ್ಞಾನಪ್ರಕಾಶರೂಸಳಾದುದರಿಂದ ಜ್ಞಾನಸಾಧನ 
ವಾಗಿರುವ ಅಖಿಲವಾಜ್ಮಯಕ್ಕೂ ಅಭಿಮಾನಿ ದೇವಶೆಯು ಸರಸ್ವತೀದೇವಿಯಾಗಿದಾಳೆ. 
ಸ್ವಪ್ಪ ಕಾಶರೂಷಳಾದ ಆ ಸರಸ್ವತೀದೇನಿಯನ್ನು ಆರಾಧಿಸಿ ಆ ದೇವಿಯ ಸುವ್ಯಕ್ತ 
ವಾದ ಭಾಷಾರೂಪವನ್ನು ಎಂದರೆ ವರ್ಣಪದವಾಕ್ಯಗಳ ರೂಪವನ್ನು ಮೊದಲು 
ದೇವತೆಗಳು ಮನಗಂಡು ಪ್ರಚಾರಕ್ಕೆ ತಂದರು. ಅವರು ಅದನ್ನು ಮಾನವರಲ್ಲಿಯೂ 
ರೂಢಿಗೆ ಬರುವಂತೆ ಸಹಾಯಮಾಡಿದರು. ಈ ವಾಕ್ತತ್ತ್ವದ ಅಲ್ಪವ್ಯಕ್ತರೂಪ 
ಗಳಾದ ನಾದ ಧ್ವನಿ ಶಬ್ದಗಳಲ್ಲಿ ಧ್ವನಿ ಶಬ್ದಗಳನ್ನು ಪಶುಸಕ್ಷಿಗಳೂ ವ್ಯಕ್ತಗೊಳಿಸು 
ತ್ತಿವೆ. ಇಂತಹ ವಾಜ್ಮಯಕ್ಕೆಲ್ಲ ಅಭಿಮಾನಿನೀ ದೇವತೆಯಾದ ಸರಸ್ಪತೀದೇನಿಯು 
ನಮ್ಮ ಈ ಸ್ತೋತ್ರವಾಕ್ಯಗಳಿಂದ ಸಂತುಷ್ಟಳಾಗಿ, ನಮಗೆ ಅನ್ನ ಮುಂತಾದ ಘನ 
ವಸ್ತುಗಳನ್ನೂ ಹಾಲು ತುಪ್ಪ ಮುಂತಾದ ರಸವಸ್ತು ಗಳನ್ನೂ ಧಾರಾಳವಾಗಿ ದೊರೆ 
ಯುವಂತೆ ಮಾಡುತ್ತಾ, ಕರೆಯುವ ಹಸುವಿನಂತ್ಕೆ ನಮ್ಮನ್ನು ಹೆಚ್ಚು ಸುಖವುಳ್ಳವ 
ರನ್ನಾಗಿ ಮಾಡುತ್ತಾ ನಮ್ಮಲ್ಲಿ ಬಂದು ನೆಲಸಿರಲಿ. 


ಕಾಳೆರಾತ್ರಿಂ ಬ್ರಹ್ಮಸ್ತುತಾಂ ನೈಸ್ಣನೀಗ್‌ಂ ಸ್ಥಂದಮಾತರಂ | 
& ಇದಿ ೫ 
ಸರಸ್ವತೀಮದಿತಿಂ ದಕ್ಷದುಹಿತರಂ ನಮಾಮಃ ಪಾವನಾಗ್‌ ಶಿವಾಂ | 


ಷಣ್ಮುಖನಿಗೆ ತಾಯಿಯಾದ, ವಿಷ್ಣುಶಕ್ತಿ ಸ್ವರೂಪಳಾದ, ಬ್ರಹ್ಮನಿಂದ ಸ್ತೋತ್ರ 
ಮಾಡಲ್ಪಟ್ಟಿರುವ, ಪಾಪಿಗಳಿಗೆ ಭಯಂಕರವಾದ ಪ್ರಳಯಕಾಲದ ರಾತ್ರಿಯಂತಿರುವ, 
ಸರಸ್ವತೀರೂಪಳಾಗಿ ಜ್ಞಾನವನ್ನು ಅನುಗ್ರಹಿಸುವ, ಡೇವತೆಗಳಿಗೂ ತಾಯಿಯಾಗಿ 
ಕಾಪಾಡುವವಳಾದ, ದಕ್ಷಬ್ರಹ್ಮನ ಮಗಳಾಗಿ ದಾಕ್ಟಾಯಿಣೀ ಎಂದುಪ್ರಸಿದ್ಧಳಾಗಿರುವ, 
ಭಕ್ತರ ಪಾಪಗಳನ್ನು ನಿವಾರಿಸಿ ಶುದ್ಧರನ್ನಾಗಿ ಮಾಡುವ, ಮಂಗಳಕರಳಾದ 
ಪಾರ್ವತೀದೇವಿಯನ್ನು ನಮಸ್ಸರಿಸುತ್ತೇವೆ. 


೭೬ ಅಥರ್ವಣವೇದೀಯ ದೇ ವೈಪನಿಷತ್‌ 


ಮಹಾಲಕ್ಷ್ಮೀ ಚ ನಿದ್ಧಹೇ ಸರ್ವಸಿದ್ಧೀ ಚ ಧೀಮಹಿ | 
ತನ್ನೋ ದೇನೀ ಪ್ರಜೋದಯಾತ್‌ ॥ 


ಮಹಾಲಕ್ಷ್ಮೀ ಸ್ವರೂನಳಾದ ದೇವಿಯ ಅರಿವೆಂಬ ಬೆಳಕಿನ ಸ್ವರೂಪವನ್ನು 
ತಿಳಿಯುತ್ತೇವೆ. ಎಲ್ಲ ಮನೋರಥಗಳೂ ನೆರವೇರಲೆಂದು ಉಪಾಸನೆಮಾಡುತ್ತೇವೆ. 
ಬೆಳಕಿನಂತೆ ತಾನೇ ಹೊಳೆಯುವ ಚೆಜ್ಜ್ಯೋತಿಸ್ವರೂನಳಾದ ದೇವಿಯು ನಮ್ಮನ್ನು 
ಧರ್ಮಾಚರಣೆಯಲ್ಲಿರುವಂತೆ ಪ್ರೇರಿಸಲಿ, 


ಅದಿತಿರಿಹ ಜನಿಷ್ಟ ದಕ್ಷಯಾ ದುಹಿತಾ ತನ, 
ತಾಂದೇವಾ ಅನ್ಡಜಾಯನ್ರ ಭದ್ರಾ ಅಮೃತಬಂಧವಃ | 


ಓ ದಕ್ಷಬ್ರಹ್ಮನೇ, ಪ್ರಸಿದ್ಧಳಾದ ನಿನ್ನ ಮಗಳು ಅದಿತಿಯ ರೂಪದಲ್ಲಿ ಅವತರಿ 
ಸಿರುವಳಷ್ಟೆ. ಅ ಅದಿತಿ ದೇನಿಯನ್ನು ಅನುಸರಿಸಿ ಮರಣಸಂಬಂಧವಿಲ್ಲದ ಅಮರ 
ರಾದ ದೇವತೆಗಳು ಮಂಗಳಕರರಾಗಿ ಅವತರಿಸಿದರು. ಆದುದರಿಂದ ದೇವತೆಗಳಲ್ಲಿ 
ಆದಿತೇಯರೆಂದೂ ಆದಿತ್ಯರೆಂದೂ ಪ್ರಸಿದ್ಧರಾಗಿ ಸ್ತೋತ್ರಾರ್ಹರಾಗಿಯೂ ಸೇವಿಸು 
ವುದಕ್ಕೆ ಅರ್ಹರಾಗಿಯೂ ಇದಾರೆ, 


ಕಾನೋ ಯೋನಿಃ ಕಾಮಕಲಾ ವಬ್ರಸಾಣಿರ್ಗುಹಾ ಹಸ 
ಮಾತರಿಶ್ವಾಭನಿಂದ್ರಃ! ಪುನರ್ಗುಹಾ ಸಕಲಾ ಮಾಯ 
ಯಾ ಚ ಪುನಃ ಕೋಶಾನಿಶ್ಚಮಾತಾದಿ ನಿದ್ಯೋಮ್‌ | 


" ಕಾಮಃ? ಎಂದು ಮೊದಲುಮಾಡಿ " ವಿದ್ಯೋಮ್‌ > ಎನ್ನುವವರಿಗಿನ ಸದ 
ಗಳಿಂದ ದೇವಿಯ ಸಂಚದಶಾಕ್ಷರೀಮಂತ್ರವನ್ನು ತಿಳಿಸಿದೆ, ಇದನ್ನು ಸದ್ದುರುವಿನಿಂದ 
ಉಪದೇಶವನ್ನು ಪಡೆಯಬೇಕು. 


ಕಬಿ ಈಲಪ್ರೀಂ! ಹಸಕಹಲಪ್ರೀಂ| ಸಕಲಶ್ರೀಂ | 


ಎಂಬುದು ಈ ಮಂತ್ರದ ಸ್ವರೂಪವು. ಕಾಮಃ ಮುಂತಾದುವು ಕ್ರಮವಾಗಿ 
ಈ ಅಕ್ಷರಗಳ ಸಂಜ್ಞೆಗಳಾಗಿವೆ ಎಂಬುದು ಮಂತ್ರಮಹೋದಧಿ ಎಂಬ ಗ್ರಂಥದಿಂದ 
ತಿಳಿಯಬರುತ್ತದೆ. ಈ ವೈಗೆ ಅಭಿಮಾನಿನಿಯಾದ ದೇವತೆಯು ಪರಮಾತ್ಮನ 
ಶಕ್ತಿ ಸ್ವರೂಸಳಾದವಳು. 


ಅಥರ್ವಣವೇದೀಯ ದೇವ್ಯಪನಿಷತ್‌ ೬೭ 


ತ್ರಿಪುರೋಸನಿಸತ್ತಿನಲ್ಲಿ ಹೀಗೆ ನಿವರಿಸಿದೆ. ಕಾಮ, ಕ; ಯೋನಿ, ಎ; 
ಕಮಲಾ-ಈ, ವಚ್ರಪಾಣಿಃ-ಲ, ಗುಹಾ-ಹ್ರೀಂ, ಹೆಸಾ-ಹೆಸ್ಕ ಮಾತರಿಶ್ವಾ-ಕ, 
ಅಭ್ರಂ-ಹೆ, ಇಂದ್ರ8-ಲ, ಪುನಃ, ಗುಹಾ-ಪ್ರೀಂ, ಸಕಲಾ-ಸಕಲ, ಮಾಯಯಾ- 
ಹ್ರೀಂ ಚ, ಪುನಃ, ಕೋಶಾ-ಶ್ರೀಃ, ನಿಶ್ವಮಾತಾ ಶಬ್ದಾರ್ಥಸ್ವರೂಪವಾಗಿರುವ ಈ 
ಪ್ರಪಂಚಕ್ಕೇ ತಾಯಿಯಂತೆ ಈ ಪಂಚದಶಾಕ್ಷರೀ ವಿದ್ಯೆಯು, ಎಲ್ಲ ತಿಳಿವಳಿಕೆಗೂ 
ಕಾರಣವಾಗಿ ಜನನಿಯಾಗಿದಾಳೆ. ಪುನಃ ಗುಹಾ ಎಂಬಲ್ಲಿ ಗುಹಾ ಎಂಬುದಕ್ಕೆ 
ಬದಲಾಗಿ ಕೋಶಾ ಎಂದೂ ಪಾಠಸ್ರ ಭೇದವಿದೆ. ಇವುಗಳಲ್ಲಿ ಸಾಂಪ್ರದಾಯಿಕವಾದ 


ಪಾಠವನ್ನು ಗುರೂಪದೇಶದಿಂದ ಪಡೆಯಬೇಕು. 


ಏಷಾ (ತ್ಮ) ಶಕ್ತಿರೇಷಾ ನಿಶ್ಚನೋಹಿನೀ ಪಾಶಾಂಕುಶಧನು 
ರ್ಬಾಣಧರಾ, ಏಷಾ ಶ್ರೀ ಮಹಾವಿದ್ಯಾ, ಯ ಏನಂ 
ನೇದ ಸ ಶೋಕಂ ತರತಿ, ನಮಸ್ತೇ ಅಸ್ತು ಭಗನತೀ 
ಭವತೀ ಮಾತರಸ್ಮಾನ್ಸಾತು ಸರ್ವತಃ ! 


ಮಹಾಮಾಯಾ ಎಂಬ ಹೆಸರುಳ್ಳ ಈ ಅಂತರಾತ್ಮಶಕ್ತಿಯಿಂದಲೇ ಈ ಪ್ರಸಂಚ 
ನೆಲ್ಲವೂ ಮೋಹೆವುಳ್ಳದ್ದಾಗಿ ವ್ಯವಹರಿಸುತ್ತಿದೆ, ಪಾಶ, ಅಂಕುಶ್ಕ ಬಿಲ್ಲು ಬಾಣ, 
ಮುಂತಾದ ಆಯುಧಗಳನ್ನು ಈ ದೇನಿಯು ಧರಿಸಿರುತ್ತಾಳೆ. ಈ ಮಂತ್ರದೇವತೆಯೇ 
ಶ್ರೀ ಮಹಾನಿದ್ಯಾ ಎಂದು ಯೋಗಿಗಳು ಹೇಳುತ್ತಾರೆ. ಹೀಗೆ ಈ ಶ್ರೀವಿದ್ಯಾದೇನಿಯ 
ಸ್ವರೂಪವನ್ನು ಯಾರು ತಿಳಿಯುತ್ತಾರೋ ಅವರು ದುಃಖವೆಲ್ಲವನ್ನೂ ದಾಟುತ್ತಾರೆ. 
ಇಂತಹ ಮಹಾಮಹಿವಶಾಲಿನಿಯಾದ ನಿನಗೆ ನಮಸ್ಕಾರವು, ಓ ತಾಯಿಯೇ, 
ನೀನು ನಮ್ಮನ್ನು ಎಲ್ಲ ಬಗೆಯ ವಿಪತ್ತುಗಳಿಂದಲೂ ಕಾಪಾಡು, 


ಸೈಷಾಸ್ಟೌ ನಸವಸ್ಸೈಷೈಕಾದಶ ರುದ್ರಾಸ್ಸೈಷಾ ದ್ವಾದಶಾ 
ದಿತ್ಯಾಸ್ಸೈಷಾ ವಿಶ್ವೇ ದೇವಾಸ್ಸೋಮಸಾ ಅಸೋಮಸಾಶ್ಚ, 
ಸೈಷಾ ಯಾತುಧಾನಾ ಅಸುರಾ ರಕ್ಸ್ರಾಗ್‌ಂಸಿ ಪಿಶಾಚಾ 
ಯೆಕ್ಸಾ ಸ್ಸಿದ್ಧಾಸ್ಸೈಷಾ ಸತ್ತ್ವರಜಸ್ತಮಾಗ್‌ಂಸಿ, ಸೈಷಾ 
ಪ್ರಜಾಸತೀಂದ್ರಮನವಃ, ಸೈಷ್ಟಾಗ್ರಹನಕ್ಷತ್ರ ಜ್ಯೋತೀಗ್‌ಂಹಿ 
ಕಲಾಕಾಷ್ಠಾದಿ ಕಾಲರೂಪಿಜೇ, 


ಈ ಮಂತ್ರದೇವತೆಯು ಅಷ್ಟ ವಸುಗಳು ಎಕಾದಶರುದ್ರರು, ದ್ವಾದಶಾದಿತ್ಯರು, 
ವಿಶ್ವದೇವರು, ಸೋಮಯಾಜಿಗಳು, ಇತರ ಉಪಾಸಕರು ಮತ್ತು ಈ ದೇವಿಯು 


೭೮ ಅಥರ್ವಣವೇದೀಯ ದೇ ವೈಪನಿಷತ್‌ 


ಸರ್ವರೂಪಳಾದುದರಿಂದ ದೈತ್ಯರು, ರಾಕ್ಷಸರು, ಅಸುರರು, ಪಿಶಾಚರು, ಯಕ್ಷರು, 
ಸಿದ್ಧರು ಇವರೆಲ್ಲರ ಸ್ವರೂಪವುಳ್ಳವಳಾಗಿಯೂ ಇದಾಳೆ, ಸತ್ವ, ರಜಸ್‌, ತಮಸ್‌ 
ಎಂಬ ಗುಣತ್ರಯರೂಪಳೂ ಇವಳೇ. ಬ್ರಹ್ಮ, ಇಂದ್ರ, ಮನುಸ್ವರೂಪಳೂ ಇವಳೇ, 
ಸೂರ್ಯಾದಿಗ್ರಹಗಳೂ, ಅಶ್ವಿನ್ಯಾದಿನಕ್ಷತ್ರಗಳೂ, ಸಪ್ನರ್ಹಿ, ಧ್ರುವ ಮುಂತಾದ 
ಜ್ಯೋತಿಗಳು, ಕಲಾ, ಕಾಷ್ಠಾ, ಘಳಿಗೆ, ದಿನ್ನ ವರ್ಷ, ಯುಗ ಮುಂತಾದ ಕಾಲಭಾಗ 
ಗಳಿಂದ ಕೂಡಿದ ಮಹಾಕಾಲ ಇನೆಲ್ಲವೂ ಆ ದೇವಿಯ ಸಗುಣವೂ ಸಾಕಾರವೂ 
ಆಗಿರುವ ಪರಿಮಿತರೂಸಗಳೇ ಆಗಿವೆ, 


ತಾಮಹಂ ಪ್ರಣೌಮಿ ನಿತ್ಯಂ, 
ತಾ (ಸಾ) ಪಹಾರಿಣೇಂ ದೇವೀಂ ಭುಕ್ತಿಮುಕ್ತಿ ಪ್ರದಾಯಿನೀಂ ॥| 


ಇಂತಹ ಸರ್ವಾತ್ಮಕಳಾದ ಭಕ್ತರ ಆಧ್ಯಾತ್ಮಿಕ ಆಧಿಭೌತಿಕ, ಆಧಿದೈವಿಕಗಳೆಂಬ 
ತಾಪತ್ರಯಗಳನ್ನು ನಿವಾರಿಸುವ, ಐಹಿಕಾಮುಷಸ್ಮಿಕಗಳಾದ ಭೋಗಗಳನ್ನೂ, ಕಡೆಗೆ 
ನಿತ್ಯಸುಖನಾದ ಮೋಕ್ಷನನ್ನೂ ಅನುಗ್ರಹಿಸುವ, ಆ ಜಗನ್ಮಾತೆಯಾದ ದೇವಿಯನ್ನು 
ನಮಸ್ಕರಿಸುತ್ತೇನೆ. 


ಅನಂತಾಂ ವಿಜಯಾಂ ಶುದ್ಧಾಂ ಶರಣ್ಯಾಂ ಶಿನದಾಂ ಶಿವಾಂ | 


ಅಪರಿಮಿತವಾದ ಸ್ವರೂಪವುಳ್ಳ, ಎಲ್ಲ ಕಾರ್ಯಗಳಲ್ಲೂ ಸಿದ್ಧಿಯನ್ನುಂಟು 
ಮಾಡುವ, ದೋಷವಿಲ್ಲದೆ ನಿರ್ಮಲವಾದ, ಭಕ್ತರನ್ನು ಕಾಪಾಡುವ, ಮಂಗಳ 
ಸ್ವರೂಪಳಾದ, ಶ್ರೇಯಸ್ಸುಗಳನ್ನು ಅನುಗ್ರಹಿಸುವ, ಈ ಮಂತ್ರದಿಂದ ಧ್ಯಾನಿಸ 
ಬೇಕಾಗಿರುವ, ದೇವಿಯನ್ನು ನಮಸ್ಕರಿಸುತ್ತೇನೆ. 


ನಿಯದಾಕಾರಸಂಯುಕ್ತಂ ವೀತಿಹೋತ್ರಸಮನ್ವಿತಂ | 
ಅರ್ಥೇಂದುಲಸಿತಂ ದೇವ್ಯಾ ಬೀಜಂ ಸರ್ವಾರ್ಥಶಾಧಕಂ | 


ಏನಮೇಕಾಕ್ಷರಂ ಮಂತ್ರಂ ಯತಯಶ್ಯುದ್ಧ ಚೇತಸಃ ! 
ಧ್ಯಾಯಸ್ತಿ ಪರಮಾನಂದಮಯಾ ಜ್ಞಾನಾಂಬುರಾಶಯಃ ॥ 


" ವಿಯದಾಕಾರ? ಎಂದು ಮೊದಲುಮಾಡಿ ವಿವರಿಸಿರುವ ಈ ಏಕಾಕ್ಷರಮಂತ್ರ 
ವನ್ನು ತಿಳಿಸುತ್ತಾರೆ. ಈ ಮಂತ್ರವು ಎಲ್ಲ ಇಷ್ಟಾರ್ಥಗಳನ್ನೂ ಕೊಡಬಲ್ಲುದು. 
ಈ ಮಂತ್ರವನ್ನು ನಿರ್ಮಲವಾದ ಮನಸ್ಸುಳ್ಳ ಯತಿಗಳು ಜನಿಸುತ್ತಾರೆ, ಅವರು 
ಸಮುದ್ರದಂತೆ ಅಪಾರವಾದ ಜ್ಞಾನವನ್ನು ಪಡೆದು ಸರ್ವೋತ್ತಮವಾದ ಆನಂದವನ್ನು 
ಅನುಭವಿಸುತ್ತಾರೆ. 


ಅಥರ್ವಣವೇದೀಯ ದೇ ವ್ಯಪನಿಷತ್‌ ೭೯ 


ವಾಜ್ಮಯಾ ಬ್ರಹ್ಮ ಭೂಸ್ತಸ್ಮಾತ್‌ ಷಸ್ಮಂ ವಕ್ರ ಸಮನ್ಸಿತಂ | 
ಸೂರ್ಯೋ ವಾಮಶ್ಕೊ_ೀತ್ರಬಿಂದುಸ್ಸಂಯತ್ಯಷ್ಟತೃತೀಂಯುಕಂ | 
ನಾರಾಯಣೇನ ಸಂಯುಕ್ತೋ ವಾಯುಶ್ಚಾಧರಸಂಯುತಃ। 
ವಿಚ್ಚೇನವಾರ್ಣಕೊಆರ್ಜಸ್ಸ್ಯಾನ್ಮಹದಾನಂದದಾಯಕಃ Il 
" ವಾಜ್ಮಯಾ ೨? ಎಂದು ಮೊದಲುಮಾಡಿ ನವಾರ್ಣಮಂತ್ರವನ್ನು ತಿಳಿಸಿರು 
ತ್ತಾರೆ ಈ ಮಂತ್ರವು ಶ್ರೇಷ್ಠವಾದ ತತ್ತ್ವಸಾಕ್ಷಾಶ್ಭಾರದ ಆನಂದವನ್ನುಂಟು 
ಮಾಡುತ್ತದೆ, ಈ ಮಂತ್ರವನ್ನು ದುರ್ಗಾಸಪ್ತಶತಿಯಲ್ಲಿ ವಿವರಿಸಿದೆ. 
ಹೃತ್ಸುಂಡರೀಕಮಧ್ಯಸ್ಥಾಂ ಪ್ರಾತಸ್ಸೂರ್ಯಸಮಪ್ರಭಾಂ | 
ಪಾಶಾಂಕುಶಧರಾಂ ಸೌಮ್ಯಾಂ ವರದಾಭಯಹಸ್ವಕಾಂ! 
ತ್ರಿನೇತ್ರಾಂ ರಕ್ತ ನಸನಾಂ ಭಕ್ತ ಕಾಮದುಘಾಂ ಭಜೇ ॥ 
ಕಮಲದ ಹಾಗಿರುವ ' ಭಕ್ತರ ಹೈದೆಯದ ಮಧ್ಯದಲ್ಲಿ ನೆಲಸಿರುವ, ಪ್ರಾತಃ 
ಕಾಲದ ಸೂರ್ಯನಂತೆ ಪ್ರಕಾಶಿಸುವ, ಪಾಶಾಂಕುಶ ಮುಂತಾದ ಆಯುಧಗಳನ್ನು 
ಧರಿಸಿರುವ, ಹಿತಕರವಾದ ಸ್ವರೂಪವುಳ್ಳ, ವರದ ಅಂದರೆ ಇಷ್ಟಾರ್ಥಗಳನ್ನು 
ಅನುಗ್ರಹಿಸುವ, ವಿಸತ್ತಿನಿಂದ ಕಾಪಾಡುಕ್ತೇನೆ ಎಂಬ ಭರವಸೆಯನ್ನು ಕೊಡುವ 
ವರದ ಮತ್ತು ಅಭಯ ಎಂಬ ಹಸ್ತಮದ್ರೆಗಳಿಂದ ಕೂಡಿರುವ, ಚಂದ್ರಸೂರ್ಯಾಗ್ನಿ 
ರೂಪಗಳಾದ ಮೂರು ಕಣ್ಣುಗಳುಳ್ಳ, ಕೆಂಪುಬಣ್ಣದ ವಸ್ತ್ರಗಳನ್ನು ಧರಿಸಿರುವ, 
ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವ ದೇವಿಯನ್ನು ಸೇವಿಸುತ್ತೇನೆ. 
ನಮಾಮಿ ತ್ವಾಮಹಂ ದೇನಿ ಮಹಾಭಯವನಿನಾಶಿನೀಂ | 
ಮಹಾದುರ್ಗಪ್ರಶಮನೀಂ ಮಹಾಕಾರುಜ್ಯರೂಸಿಣೇಂ | 
ಓ ದೇವಿಯೇ, ಮಹಾಭಯಗಳನ್ನು ಥಿವಾರಿಸುವಂಥ, ದೊಡ್ಡ ವಿಸತ್ತುಗಳನ್ನು 
ಹೋಗಲಾಡಿಸುವಂಥ್ಕ ಹೆಚ್ಚಾದ ದಯೆಯಿಂದ ಕೂಡಿರುವ ಸ್ವರೂಪವುಳ್ಳ ನವದುರ್ಗಾ 
ಶಕ್ತಿ ರೂಪಳಾದ ನಿನ್ನನ್ನು ನಮಸ್ಕರಿಸುತ್ತೇನೆ. 
ಯಸ್ಯಾಃ ಸ್ವರೂಪಂ ಬ್ರಹ್ಮಾದಯೋ ನ ಜಾನನ್ತಿ ತಸ್ಮಾ 
ಮುಚ್ಯತೇ $ ಜ್ಞೇಯಾ, ಯಸ್ಯಾ ಅಂತೋ ನ ನಿದ್ಯತೇ 
ತಸ್ಮಾದುಚತೆಆನನ್ನಾ, ಯಸ್ಯಾ ಗ್ರಹಣಂ ನೋಪಲಭ್ಯತೇ 
ತಸ್ಮಾದುಚ್ಛತೇ ಲಕ್ಷ್ಮ್ಯಾ, ಯಸ್ಯಾ ಜನನಂ ನೋಸಲಭ್ಯತೇ 
ತಸ್ಮಾದುಚ್ಯತ ಅಜ್ಕಾ 


೮೦ ಅಥರ್ವಣವೇದೀಯ ದೇ ವ್ಯಪನಿಷತ್‌ 
ಬ್ರಹ್ಮನೇ ಮೊದಲಾದವರೂ ಯಾನ ನಿನ್ನ ಸ್ವರೂಪವನ್ನು ಸಂಪೂರ್ಣವಾಗಿ 

ತಿಳಿಯಲಾರರು, ಆದುದರಿಂದ ನೀನು ಅಜ್ಞೇಯಳೆನ್ತಿಸಿಕೊಂಡಿರುವೆ. ನೀನು ತುದಿ 
ಇಲ್ಲದವಳಾದುದರಿಂದ ಅನಂತಳು. ನೀನು ಇಂದ್ರಿಯಗೋಚರಳಲ್ಲವು, ಆದುದರಿಂದ 
ಲಕ್ಷ್ಯಸ್ವರೂಪಳು, ಎಂದರೆ ಯಾವ ಪದಗಳಾಗಲೀ ನಿನ್ನ ವಾಸ್ತವಸ್ತರೂಪವನ್ನು 
ಅಭಿಧಾವೃತ್ತಿಯಿಂದ ತಿಳಿಸಲಾರವು, ಆದುದರಿಂದ ಲಕ್ಷಣಾವೃತ್ತಿಯಿಂದ ನಿನ್ನನ್ನು 
ತಿಳಿಯಬೇಕಾಗಿರುತ್ತದೆ. ನಿನ್ನ ಹುಟ್ಟನ್ನು ಯಾರೂ ನೋಡಿಲ್ಲವಾದುದರಿಂದ 
ನೀನು ಅಜಳು. 

ಏಕೈನ ಸರ್ವತ್ರ ವರ್ತತೆ ತಸ್ಮಾದುಚ್ಛತ ಏಕ್ಕಾ ಏಕೈನ 

ನಿಶ್ಚರೂಸಿಣೀ ತಸ್ಮಾದುಚ್ಛತೇನೈಕಾ, ಅತ ಏವೋಚ್ಯತೇಃ 

ಜ್ಹೈೇಯಾಃನನ್ತಾ ಲಕ್ಸ್ಮ್ಯಾಜೈಕಾ ನೈಕೇತಿ॥ 


ನೀನೊಬ್ಬಳೇ ಜೆಳಕಿನಂತೆಯೂ ಆಕಾಶದಂತೆಯೂ ಎಲ್ಫೆಡೆಗಳಲ್ಲಿಯೂ 
ಚೈ ತನ್ಯಶಕ್ತಿ ರೂಪಳಾಗಿ ವ್ಯಾಪಿಸಿರುವೆಯಾದುದರಿಂದ ನೀನು ಏಕಾ ಎನ್ನಿ ಸಿರುನೆ, 
ಆದರೂ ಸಗುಣವಾದ ಅನೇಕರೂಪಗಳಲ್ಲಿಯೂ ತೋರುತ್ತಿರುವೆಯಾದುದರಿಂದ 
ನೈಕಾ (ಅನೇಕಾ) ಎನ್ನಿಸಿಯೂ ಇರುವೆ, ಹೀಗೆ ನಿನಗೆ ಅಜ್ಞೇಯಾ, ಅನಂತಾ, 
ಲಕ್ಷ್ಯಾ, ಆಜಾ ಏಕಾ, ನೈಕಾ, ಎಂಬ ಹೆಸರುಗಳು ಪ್ರಸಿದ್ಧವಾಗಿವೆ. 
ಮಂತ್ರಾಣಾಂ ಮಾತೃಕಾ ದೇವೀ ಶಬ್ದಾನಾಂ ಜ್ಞಾನರೂಪಿಣೇ | 
ಜ್ಞಾನಾನಾಂ ಚಿನ್ಮಯಾತೀತಾ ಶೂನ್ಯಾನಾಂ ಶೂನ್ಯಸಾಕ್ಷಿಣೀ ॥ 


ಈ ಲೋಕದಲ್ಲಿ ಪ್ರಸಿದ್ಧಿಯಾಗಿರುವ ಎಲ್ಲ ಬಗೆಯ ಮಂತ್ರಗಳೂ ವರ್ಣ 
ಮಾಲೆಯ ಅಕ್ಷರಗಳಿಂದ ಉಂಟಾಗುತ್ತವೆ, ಆದುದರಿಂದ ಮಂತ್ರಗಳಿಗೆ ತಾಯಿಯು 
ವರ್ಣಮಾಲೆಯು. ಶಬ್ದಗಳು ತಿಳುವಳಿಕೆಯನ್ನುಂಟುಮಾಡುವ ಸಾಧನಗಳಾಗಿವೆ. 
ತಿಳಿವಳಿಕೆ ಎಲ್ಲವೂ ಚಿದ್ರೂಪವಾದುದು, ಆದುದರಿಂದ ನೀನು ಚಿಜ್ಜೋತೀರೂಪಳು, 
ಈ ವೃತ್ತಿ ರೂನಜ್ಜಾ ನವೆಲ್ಲವೂ ಪರಿಮಿತವಾದುದರಿಂದಲೂ ನೀನು ಅಪರಿಮಿತಳಾದುದ 
ರಿಂದಲೂ, ಆ ಚಿತ್ತನ್ನೂ ಮಾರಿರುವೆ. ಖಂಡವೃತ್ತಿಗಳೆಲ್ಲವೂ ಅಳಿದುಹೋದರೂ 
ವೃತ್ತಿ ಶೂನೈ ವಾದ ಆ ಅಖಂಡಚಿತ್ತಿಗೂ ನೀನು ಸಾಕ್ರರೂಸಳಾಗಿರುನೆ, 


ಯಸ್ಯಾಃ ಪರತರಂ ನಾಸ್ತಿ ಸೈಷಾ ದುರ್ಗಾ ಪ್ರಕೀರ್ತಿತಾ! 
ದುರ್ಗಾತ್ಸಂತ್ರಾಯತೇ ಯಸ್ಮಾದ್ದೇವೀ ದುರ್ಗೇತಿ ಕಥ್ಯತೇ | 


ಯಾವ ಡೇನಿಗಿಂತ ಮಿಗಿಲಾದ ದೇವತೆ ಇಲ್ಲವೋ ಆ ದೇವಿಯೇ ದುರ್ಗಾ 
ಎಂದು ಹೇಳಿದೆ. ಕಷ್ಟಕ್ಕೆ ಸಿಕ್ಕಿರುವವರನ್ನು ಕಾಪಾಡುತ್ತಾಳಾದುದರಿಂದ ದುರ್ಗಾ 
ಎಂದು ಹೆಸರುಗೊಂಡಿರುತ್ತಾಳೆ. 


ಅಥರ್ವಣವೇದೀಯ ದೇ ವ್ಯ ಪನಿಷತ್‌ ಲ೧ 


ಪ್ರುಸದ್ಯೇ ಶರಣಂ ದೇವೀಂ ದುಂ ದುರ್ಗೇ ದುರಿತಂ ಹರ | 
ತಾಂ ದುರ್ಗಾಂ ದುರ್ಗಮಾಂ ದೇವೀಂ ದುರಾಚಾರವಿಫಾತಿನೀಂ॥ 
ನಮಾಮಿ ಭವಭೀತೋಹಂ ಸಂಸಾರಾರ್ಣವತಾರಿಣೀಂ ॥ 


ಆ ದೇನಿಯನ್ನು ರಕ್ಷಕಳೆಂದು ಮರೆಹೊಕ್ಕಿರುತ್ತೇನೆ. ಓ ದುರ್ಗಾದೇನಿಯೇ, 
ನನ್ನ ಪಾಸಗಳನ್ನ ಪರಿಹರಿಸಿ ಕಾಪಾಡು. ಕೆಟ್ಟವರಿಂದ ಪಡೆಯಲು ಅಸಾಧ್ಯ 
ಳಾಗಿರುವ, ದುಷ್ಟನಡವಳಿಕೆಗಳನ್ನು ನಾಶಮಾಡುವ, ಈ ಲೋಕದಲ್ಲಿ ಕಾಮನೆಯಿಂದ 
ಕರ್ಮಗಳನ್ನು ಆಚರಿಸುವುದು, ಅವುಗಳ ಫಲಗಳಿಂದ ಸುಖದುಃಖಗಳನ್ನು 
ಅನುಭವಿಸುವುದು, ಇದಕ್ಕಾಗಿ ಪುನಃ ಪುನಃ ಹುಟ್ಟುವುದು ಸಾಯುವುದು, ಕರ್ಮ 
ಮಾಡುತ್ತಿರುವುದು, ಈ ರೀತಿಯಲ್ಲಿ ಮೊದಲು ತುದಿಗಳಿಲ್ಲದ ಈ ಪರಂಪರೆಯ 
ನಿರ್ಬಂಧದಲ್ಲಿ ಸಿಕ್ಕಿ ಸುತ್ತುತ್ತಿರುನಿಕೆಗೆ ಸಂಸಾರವೆಂದು ಹೆಸರು, ಈ ಸಂಸಾರವೆಂಬ 
ಸಮುದ್ರದಿಂದ ವಿವೇಕಿಗಳನ್ನು ಎಂದರೆ ಕಾಮ್ಯ ಮತ್ತು ನಿಹಿದ್ಧಕರ್ಮಗಳನ್ನೂ 
ಬಿಟ್ಟು, ನಿತ್ಯಕರ್ಮಗಳನ್ನು ಫಲಾಕೆ ಇಲ್ಲದೆ, ಈಶ್ವರಪ್ರೀತಿಗೆಂದೂ, ಲೋಕಸಂಗ್ರಹೆ 
ಕೈಂದೂ ಆಚರಿಸುತ್ತಾ ಚಿತ್ತವು ಶುದ್ಧವಾಗಲು ಪರತತ್ತ್ವಜ್ಞಾನವನ್ನು ಪಡೆಯುವ 
ನಿವೇಕಿಗಳನ್ನು, ದಾಟಿಸಿ ಬಿಡುಗಡೆಯ ನಿತ್ಯಾನಂದಸ್ಥಿತಿಯನ್ನು ಸಡೆಯಿಸುವ, 
ದೇವಿಯನ್ನು ನಾನು, ಈಸಂಸಾರದಿಂದ ಹೆದರಿದವನಾಗಿ ನಮಸ್ಕರಿಸುತ್ತೇನೆ. 

ಇದಮಥರ್ವಶೀರ್ಷಂ ಯೋಂಧೀತೇ ಸ ಪಂಚಾಥರ್ವಣ 

ಶೀರ್ಷ ಜಪಫಲಮವಾಸ್ಲೋತಿ, ಇದಮಥರ್ವಶೀರ್ಷಂ 

ಜ್ಞಾತ್ವಾಯೋ*ರ್ಚಾಂ ಸ್ಥಾಸಯತಿ 

ಶತಲಕ್ಷಂ ಪ್ರಜಪಸ್ತ್ವಾಪಿ ಸೋರ್ಜಾಸಿದ್ಧಿಂ ವಿಂದತಿ! 

ಅಥರ್ವಣವೇದಕ್ಕೆ ಸಂಬಂಧಿಸಿದ ಈ ಉಪನಿಷತ್ತನ್ನು ಯಾರು ಗುರುಮುಖ 

ದಿಂದ ಆಧ್ಯಯನಮಾಡುತ್ತಾರೋ ಅಂಥವರು ಈ ವೇದದ ಗ್ರಂಥಜಪದ ಐದರಷ್ಟು 
ಫಲವನ್ನು ಪಡೆಯುತ್ತಾರೆ. ಇದರ ಅರ್ಥವನ್ನು ತಿಳಿದು ಯಾರು ಪ್ರತಿಮೆಯನ್ನು 
ಪಿಸಿ ಆರಾಧಿಸುತ್ತಾರೋ, ಯಾರು ನೂರುಲಕ್ಷ್ಮ ಜಪವನ್ನು ಮಾಡುತ್ತಾರೋ, 
ಅಂಥವರು ಫಲಸಿದ್ಧಿಯನ್ನು ಪಡೆಯುತ್ತಾರೆ... ಗುರೂಪದೇಶದಿಂದ ಸಿದ್ಧಿಯು 
ಶೀಘ್ರವೂ ಸುಲಭವೂ ಆಗುತ್ತದೆ. 

ಶತಮಷ್ಟೋತ್ತರಂ ಚಾಸ್ಕಾಃ ಪುರಶ್ಚೆ ರ್ಯಾವಿಧಿಸ್ಸ್ಮ ತಃ [ 
ದಶವಾರಂ ಪಠೇದ್ಯಸ್ತು ಸದ್ಯಃ ಪಾಪೈಃ ಪ್ರಮುಚ್ಯತೇ | 
ಮಹಾದುರ್ಗಾಣಿ ತರತಿ ಮಹಾದೇವ್ಯಾಃ ಪ್ರಸಾದತಃ ॥ 


ನ 


೮೨ ಅಥರ್ವಣವೇದೀಯ ದೇವ್ಯಪನಿಷತ್‌ 


ಒಂದುನೂರೆಂಟುಸಲ ಈ ಉಪನಿಷತ್ತನ್ನೂ ಮಂತ್ರಗಳನ್ನೂ ಜನಿಸಿದರೆ 
ಪುರಶ್ವರಣನಿಧಿಯು ಸಮಗೃವಾಗುತ್ತದೆ. ಹೆತ್ತುಸಲ ಯಾರು ಇದನ್ನು ಪಾರಾಯಣ 
ಮಾಡುತ್ತಾರೋ ಅಂಥವರು ಆ ಕೂಡಲೇ ಪಾಪಗಳಿಂದ ಬಿಡುಗಡೆಯನ್ನು ಹೊಂದು 
ತ್ತಾರೆ. ಈ ಮಹಾದೇವಿಯ ಅನುಗ್ರಹದಿಂದ ಉಪಾಸಕನು ದೊಡ್ಡ ದೊಡ್ಡ 
ವಿಸತ್ತುಗಳನ್ನೂ ದಾಟ ಸುಖವಾಗಿರುತ್ತಾನೆ. 


ಪ್ರಾತರಧೀಯಾನೋ ರಾತ್ರಿಕೃತಂ ಪಾಪಂ ನಾಶಯತಿ! 

ಸಾಯಮಧೀಯಾನೋ ದಿನಸಕೃತಂ ಪಾಪಂ ನಾಶಯತಿ | 

ತತ್ಸಾಯಂ ಪ್ರಾತಃ ಪ್ರಯುಂಜಾನಃ ಪಾಪೋಃಸಾಪೋ 

ಭವತಿ | ನಿಶೀಥೇ ತುರೀಯಸಂಧ್ಯಾಯಾಂ ಜಸಪ್ತ್ಯಾ 

ವಾಕ್ಸಿದ್ದಿರ್ಭವತಿ I 

ಇದನ್ನು ಬೆಳಿಗ್ಗೆ ಪಾರಾಯಣಮಾಡುವುದರಿಂದ ಹಿಂದಿನ ರಾತ್ರಿಯಲ್ಲಿ 

ಮಾಡಿದ್ದ ಪಾಪಗಳು ನಷ್ಟವಾಗುತ್ತವೆ. ಸಾಯಂಕಾಲದಲ್ಲಿ ಪಾರಾಯಣ ಮಾಡು 
ವುದರಿಂದ ಹಗಲಿನಲ್ಲಿ ಮಾಡಿದ್ದ ಪಾಪವೆಲ್ಲವೂ ನಾಶವಾಗುತ್ತದೆ, ಸಾಯಂಪ್ರಾತಃ 
ಕಾಲಗಳೆರಡರಲ್ಲೂ ಜಪಿಸುವವನು ಪಾಪಿಯಾಗಿದ್ದರೂ ಅವನ ಪಾಸಗಳೆಲ್ಲವೂ ನಷ್ಟ 
ವಾಗುತ್ತದೆ. ಅರ್ಧರಾತ್ರಿಯಲ್ಲೂ, ನಾಲ್ಕನೆಯ ಸಂಧ್ಯಾಕಾಲದಲ್ಲೂ ಪಾರಾಯಣ 
ಮಾಡುವುದರಿಂದ ಚೆನ್ನಾಗಿ ಉಪನ್ಯಾಸಮಾಡುವ ಶಕ್ತಿಯೂ ಅಥವಾ ಆಡಿದ ಮಾತ್ತು 
ನಿಜವಾಗುವಿಕೆಯೂ ಸಿದ್ಧಿಸುತ್ತದೆ. 


ನೂತನಪ್ರತಿನಾಯಾಂ ಜಪ್ತ್ವಾ ದೇವತಾಸಾನ್ನಿಧ್ಯಂ 

ಭವತಿ | ಪ್ರಾಣಪ್ರತಿಸ್ಠಾಯಾಂ ಇಸ್ರಾ ಪ್ರಾಣಾನಾಂ 

ಪ್ರತಿಷ್ಠಾಭನತಿ | ಭೌಮಾಶ್ಚಿನ್ಯಾಂ ಮಹಾದೇನೀ ಸನ್ನಿಧೌ 

ಜಪ್ತ್ಯಾ ಮಹಾಮೃತ್ಯುಂ ತರತಿ ಯ ಏನಂ ನೇದ 

ಇತ್ಯುಪನಿಷತ್‌ ॥ 

ಹೊಸದಾಗಿ ಮಾಡಿದ ದೇವತಾವಿಗ್ರಹದ ಸಮಿಾಪದಲ್ಲಿ ಪಾರಾಯಣಮಾಡಿದರೆ 

ಆ ದೇವತೆಯು ಅಲ್ಲಿ ಬಂದು ನೆಲಸುವಂತಾಗುತ್ತದೆ. ಪ್ರಾಣಪ್ರತಿಷ್ಠಾಕಾಲದಲ್ಲಿ 
ಜಪಿಸಿದರೆ ಆ ಕಾರ್ಯವು ಚೆನ್ನಾಗಿ ನೆರವೇರುತ್ತದೆ. ಮಂಗಳವಾರ ಅಶ್ವಿನೀನಕ್ಷತ್ರ 
ಯೋಗದಲ್ಲಿ ಮಹಾದೇವಿಯ ಸವಿಸಾಪದಲ್ಲಿ ಜಜಿಸಿದರೆ ಮಹಾಮೃತ್ಯುವನ್ನೂ 
ದಾಟುತ್ತಾನೆ ಮರಣವು ತಪ್ಪುತ್ತದೆ. ಈ ತತ್ತ್ವರಹಸ್ಯವನ್ನು ತಿಳಿದವನಿಗೆ ಈ 
ಫಲಗಳೆಲ್ಲವೂ ದೊರೆಯುತ್ತವೆ, ಇಂತು ಈ ರಹಸ್ಯೋಷದೇಶವು ಮುಗಿದುದು. 


ಅಥೆರ್ವಣವೇದೀಯ ದೇವ್ರೆ ಪನಿಷತ್‌ 


ಓಂ ಭೆದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ | 
ಭದ್ರಂ ಸಶ್ಯೇಮಾಕ್ಸಭಿರ್ಯಜತ್ರಾಃ | 
ಸ್ಥಿರೈರಂಗೈಸ್ತುಷ್ಟುನಾಂಸಸ್ತನೂಭಿಃ 
ವ್ಯಶೇಮ ದೇವಹಿತಂ ಯದಾಯುಃ ॥ 
ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ 
ಸ್ವಸ್ತಿನಃ ಪೂಷಾ ವಿಶ್ವವೇದಾಃ | 
ಸ್ವಸ್ತಿನಸ್ತಾರ್ಸ್ಕೊಗೋ ಅರಿಷ್ಟನೇಮಿಃ 
ಸ್ಪಸ್ಥಿನೋ ಬೃಹಸ್ಪತಿರ್ದಧಾತು ॥ 

ಓಂ ಶಾಂತಿಶ್ಶಾಂತಿಶ್ಶಾಂತಿಃ॥ 


ಪಾರಾಯಣಾನಂತರದಲ್ಲಿ ಈ ಶಾಂತಿಪಾಠವನ್ನು ಪುನಃ ಜನಿ 
ವಿವರಣೆಯನ್ನು ಹಿಂದೆಯೇ ತಿಳಿಸಿದೆ. ದೇವಿಯ ಉಸನಿಷ 


॥ ಓಂ ತತ್ಸತ್‌ ॥ 


Il esl 


Be 


ಅಥ 
॥ ಗಾಯತ್ತ್ರ್ಯುಪನಿಷತ್‌ ॥ 


—w ಧಾ ಪೂೂ--- 


| ಶ್ರೀಃ ॥ 


॥ ಗಾಯತ್ತ್ಯುಪನಿಷತ್‌॥ 


॥ ಶ್ರೀ ಗಣೇಶಶಾರದಾಗುರುಭ್ಯೋ ನಮಃ || 


ಅಸ್ಯ ಶ್ರೀ ಗಾಯತ್ರ್ಯುಪನಿಷನ್ಮಹಾಮಂತ್ರಸ್ಯ ಪ್ರಹ್ಲಾದೋ 
ಭಗವಾನೃಷಿಃ | ಗಾಯತ್ರೀ ಛಂದಃ | ಅಗ್ನಿರ್ದೇವತಾ | 
ಅಂ ಬೀಜಂ | ಉಂ ಶಕ್ತಿಃ! ಮಂ ಕೀಲಕಂ | ಮಮ 
ಸಕಲಾಭೀಷ್ಟಸಿದ್ದ್ಯರ್ಥೇ ಗಾಯತ್ರ್ಯುಪನಿಷನ್ಮಂತ್ರಜಪೇ 
ವಿನಿಯೋಗಃ ॥ 


ಶ್ರೀಗಾಯತ್ರ್ಯುಪನಿಷತ್‌- -ಗಾಯನ್ತಂ ತ್ರಾಯತ ಇತಿ ಗಾಯತ್ರೀ 1 ಎಂದರೆ 
ಈ ಮಂತ್ರವನ್ನು ಅರ್ಥಜ್ಞಾನಪೂರ್ವಕವಾಗಿ ಜಪಿಸುತ್ತಾ ಧ್ಯಾನಮಾಡುವವರನ್ನೂ 
ಕಾಪಾಡುವ ಶಕ್ತಿರೂಪಳಾದ ದೇವಿಯು ಎಂದು ಅರ್ಥವು. 


ಉಪನಿಷತ್‌ ಎಂದರೆ, ಉಪವಗುರುವಿನ ಸಮಾಸದಲ್ಲಿ ನಿಕೆಳಗೆ 
ಸತ್‌-ಕುಳಿತಿರುನಿಕೆ ಎಂದು ಅವಯವಾರ್ಥವು, ತಿಳುವಳಿಕೆಯನ್ನು ಪಡೆಯ 
ಬೇಕೆಂಬ ಇಚ್ಛೆಯುಳ್ಳ ಶಿಷ್ಯನು ಸದ್ಗುರುವಿನ ಸಮಾಸದಲ್ಲಿ ವಿನಯದಿಂದ ರಹೆಸ 
ತತ್ತ್ವಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಕೂತಿರುವನು. ಅಂತಹೆ ಶಿಷ್ಯನಿಗೆ ಗುರುವು 
ರಹಸ್ಯವಾದ ಪರಮಾರ್ಥತತ್ತ್ವಗಳನ್ನು ಉಸದೇಶಿಸುವನು. ಈ ರೀತಿಯಲ್ಲಿ 
ಮಾಡಿದ ಉಪದೇಶಗಳಿಗೂ ಅವನ್ನು ತಿಳಿಯಿಸುವ ಗ್ರಂಥಗಳಿಗೂ ಉಪನಿಷತ್‌ 
ಎಂದು ಹೆಸರು, 


ಅಸ್ಕ- ಈ, ಶ್ರೀವ.ಚಿಜ್ಞೋತಿಯ ಬೆಳಕನ್ನು ನಮ್ಮ ಹೈದಯದಲ್ಲಿ ಬೆಳಗುವಂತೆ 
ಮಾಡುವ, ಗಾಯತ್ರು 3ಸನಿಷತ್ತೆಂಬ ಮಹಾ ಮಂತ್ರ ಸ್ಯ ಶ್ರೇಷ್ಠವಾದ ಮಂತ್ರಕ್ಕೆ, 
ಭಗವಾನ್‌-ಎಷಡ್ಗುಣೈಶ್ವರ್ಯಶಾಲಿಯಾದ ಪ್ರಹ್ಲಾದಃ-ಪ್ರಹ್ಲಾನನೆಂಬ ಭಕ್ತಶಿಖಾ 
ಮಣಿಯು ಖುಸಿಣಜಖುಹಿಯು. ಪರಮಾರ್ಥತತ್ತ್ವಗಳನ್ನು ನಮ್ಮ ಹೈದಯದಲ್ಲಿ 


೮ ಡ್‌ 
ಆ ಗಾಯತ್ತ್ಯ್ಯು ಪನಿಷತ್‌ 


ಅನುಭವಕ್ಕೆ ತಂದುಕೊಡುವ ವಾಕ್ಯ ಪದ ವರ್ಣಗಳಿಗೆ ಮಂತ್ರವೆಂದು ಹೆಸರು. 
ಇಂತಹೆ ವ್‌ ತ್ರಗಳನ್ನು ಮೊದಲು ಗುರುವ ಪ್ರಚಾರಮಾಡಿದ ಸನುದುವನಗ 
ಖಷಿ ನದ ವ್ಯವಹಾರವಿದೆ. ಈ ಮಂತ್ರ ದ್ರ ಛಂದಸ್ಸಿಗೆ ಗಾಯತ್ರೀ ಎಂದು 
ಹೆಸರು. ಎಂಟು ಅಕ್ಷರಗಳುಳ್ಳ ಮೂರುಪಾದಗಳುಳ್ಳ ವೇದಮಂತ್ರಕ್ಕೆ ಗಾಯತ್ರೀ 
ಛಂದಸ್ಸು ಎಂದು ಲಕ್ಷಣವನ್ನು ಹೇಳಿದೆ. 


ಈ ಮಂತ್ರದಿಂದ ಧ್ಯಾನಮಾಡಬೇಕಾದ ದೇವತೆಯು ಅಗ್ಡಿಯು.1 ಅಂ 
ವರ್ಣವು ಬೀಜವು! ಉಂ ವರ್ಣವು ಶಕ್ತಿಯು! ಮಂ ವರ್ಣವು ಕೀಲಕವು। 
ನನ್ನ ಎಲ್ಲಾ ಇಷ್ಟಾರ್ಥಗಳೂ ಮನೋರಥಗಳೂ ಸಿದ್ಧಿಯಾಗಿ ಕೈಗೂಡಲಿ ಎಂಬ 
ಫೆಲಕ್ಕೋಸ್ಕರ ky ಗಾಯತ್ರು 3ಸನಿಷತ್‌ ಎಂಬ ಮಂತ್ರಕ್ಕೆ ಜಸಧ್ಯಾನಗಳಲ್ಲಿ 
ವಿನಿಯೋಗವು ಎಂದು ಹೇಳಿದೆ. 


ಓಂಆಂ ಅಂಗುಷ್ಠಾಭ್ಯಾಂ ನಮಃ | ಓಂ ಈಂ ತರ್ಜನೀಭ್ಯಾಂ 
ನಮಃ ಓಂ ಊಂ ಮಧ್ಯಮಾಭ್ಯಾಂ ನಮಃ | ಓಂ ಐಂ ಆನಾ 
ಮಿಕಾಭ್ಯಾಂ ನಮಃ | ಓಂ ಔಂ ಕನಿಷ್ಠಿಕಾಭ್ಯಾಂ ನಮಃ | ಓಂ 
ಅಃ ಕರತಲಕರಪುಷ್ಟಾಭ್ಯಾಂ ನಮಃ! 


ಟೀ ಓಂ ಆಂ ಎಂದು ಜಪಿಸಿ ಎರಡು ಕೈಗಳ ಹೆಬ್ಬೆರಳುಗಳೆನ್ನೂ ಮೂಲ 
ದಿಂದ ತುದಿಯವರಿಗೆ ಸ್ಪರ್ಶಮಾಡಬೇಕು. ಹೀಗೆಯೇ ಓಂ ಈಂ ಎಂದು ತೋರು 
ಬೆರಳನ್ನೂ, ಓಂ ಊಂ ಎಂದು ಮಧ್ಯದ ಬೆರಳನ್ನೂ, ಓಂ ಐಂ ಎಂದು ಪವಿತ್ರದ 
ಉಂಗುರದ ಬೆರಳನ್ನೂ, ಓಂ ಚಿಂ ಎಂದು ಕಿರುಬೆರಳನ್ನೂ, ಓಂ ಆಃ ಎಂದು ಎರಡು 
ಕೈಗಳ ಅಂಗೈಮುಂಗೈಗಳನ್ನೂ ಪರಸ್ಪರವಾಗಿ ಸವರಿ ಸ್ಪರ್ತಿಸಬೇಕು | ಹೀಗೆ ಮಾಡು 
ವುದಕ್ಕೆ ಕರನ್ಯಾಸವೆಂದು ಹೆಸರು. 


ಓಂ ಆಂ ಹೃದಯಾಯ ನಮಃ | ಓಂ ಈಂ ಶಿರಸೇ ಸ್ವಾಹಾ । 
ಓಂ ಊಂ ಶಿಖಾಯೈ ವಷಟ್‌ | ಓಂ ಐಂ ಕವಚಾಯ ಹುಂ! 
ಓಂ ಔಂ ನೇತ್ರತ್ರಯಾಯ ನೌಷಟ್‌ | ಓಂ ಅಃ ಅಸ್ತ್ರಾಯ ಫಟ್‌ | 
ಓಂ ಭೂರ್ಭುನಸ್ಸುವರೋಮಿತಿ ದಿಗ್ಬಂಧಃ ॥ 

ಇದರಂತೆಯೇ ಓಂ ಆಂ ಎಂದು ಹ ಥೈ ದಯವನ್ನೂ, ಓಂ ಈಂ ಎಂದು 


ಶಿರಸ್ಸನ್ನೂ, ಓಂ ಊಂ ಎಂದು ಶಿಖೆಯನ್ನೂ, ಓಂ ಐಂ ಎಂದು ಎರಡು ಹೆಗಲು 
ಗಳನ್ನೂ, ಓಂ ಔಂ ಎಂದು ಮೂರು ಕಣ್ಣುಗಳನ್ನೂ (ಎರಡು ಪಾರ್ಥಿವ ಚಕ್ಷುಸ್ಸುಗಳು, 


ಪನಿಸತ್‌ 
ಗಾಯತ್ತ್ರು $ಸನಿಷತ ರ್ಳ 


ಒಂದು ಜ್ಞಾನಚಕ್ಷುಸ್ಸು ಎಂದು ತಾತ್ಪರ್ಯವು.) ಓಂ ಆಃ ಎಂದು ಆಸ್ಟ್ರಾಯ ಫಟ್‌ 
ಎಂದೂ ಹೃದಯದಿಂದ ಶಿರಸ್ಸಿನವರಿಗೆ ಸ್ಪರ್ಶಮಾಡಬೇಕು. ಇದಕ್ಕೆ ಅಂಗನ್ಯಾಸ 
ವೆಂದು ಹೆಸರು. ಇಂದ್ರಿಯಗಳೂ ಮನಸ್ಸೂ ಇತರ ವಿಷಯಗಳಲ್ಲಿ ಪ್ರವರ್ತಿಸದಂತೆ 
ತಡೆಯುವುದಕ್ಕೆ ದಿಗ್ಬಂಧನವೆಂದು ವ್ಯವಹಾರವಿದೆ. ಈ ಸಮಯದಲ್ಲಿ ಭೂರ್ಭುವ 
ಸ್ಪುವರೋಮ್‌ ಎಂದು ವ್ಯಾಹೃತಿಪ್ರಣವಗಳನ್ನು ಧ್ಯಾನಿಸಬೇಕು. 


ಧ್ಯಾನಂ ॥ 
ಅಚಲಮಚಲವರ್ಣಂ ನವರ್ಣರೂಸಂ ತಮೇಕಂ 
ತ್ವಖಿಲಮಖಿಲಗುಹ್ಯಂ ಗುಹ್ಯಮೇಕಂ ತು ಸೂಕ್ಷ್ಮಂ | 
ಅಮಲಮಮಲತತ್ತ್ವಂ ಯೇ ಭಜಸ್ತೀಹ ಧೀರಾಃ 
ಹೃದಯಕಮಲಮಥ್ಯೇ ತೇ ಭವಂತೀಹ ಮುಕ್ತಾಃ ॥ 


ಟೀ ಅನಂತರದಲ್ಲಿ ದೇವತಾಧ್ಯಾನವು ॥ ಯೇವ ಯಾವ ಉಪಾಸಕರು, 
ಧೀರಾಃ ಸಂಸ್ಕೃತವಾದ ಬುದ್ಧಿಯುಳ್ಳವರಾಗಿ ಎಂದರೆ ಗುರೂಸಜೇಶ, ಶಾಸ್ತ್ರಾ 
ಭ್ಯಾಸ, ಉಪನಯನ ಮುಂತಾದ ಸಂಸ್ಕಾರಗಳನ್ನು ಪಡೆದವರಾಗಿ, ಅಚಲಂ-ವಾಸ್ತವ 
ಸ್ವರೂಪದಲ್ಲಿ ಚಲನನಿಕ್ಷೇನಗಳಿಲ್ಲದಿರುವ, ಅಚಲವರ್ಣಂ=ಬದಲಾಯಿಸಡೆ ಇರುವ 
ಸ್ವರೂಪವುಳ್ಳ ನಿತ್ಯವಾದ ಓಂಕಾರಸ್ವರೂಸವಾದ, ನವರ್ಣರೂಸಂ-ಅಕಾರಾದಿಹಕಾ 
ರಾಂತವಾದ ವರ್ಣಸ್ವರೂಪವಾಗಿರುವ, ಏಕಂಜ ಒಂದೇ ಪರಮಾರ್ಥತತ್ತ್ವರೂಪವಾದ್ಕ 
ತಂಪಶ್ರುತಿಸ್ಕ್ರೃತಿಗಳಲ್ಲೂ ಸಿದ್ಧರಅನುಭವದಲ್ಲೂ ಪ್ರಸಿದ್ಧವಾಗಿರುವ, ಅಖಿಲಂ- ಸರ್ವ 
ಸ್ವರೂಪಿಯಾದ, ಅಖಿಲಗುಹೈಂ- ಅಸಂಸ್ಕೃತರಾದ ಅನಧಿಕಾರಿಗಳಿಂದ ತಿಳಿಯದೆ 
ಇರುವ, ಏಕಂ ಗುಹ್ಯಂ ಒಂದೇ ಮುಖ್ಯವಾದ ರಹೆಸ್ಕವಾದ, ಸೂಕ್ಷ್ಮಂಷಸೂಕ್ಷ್ಮ 
ಬುದ್ಧಿಯುಳ್ಳವರಿಂದ ಮಾತ್ರ ತಿಳಿಯಬಹುದಾದ್ಕ ಅಮಲಂ-ದೋಷಶೂನ್ಯವಾದ, 
ಅಮಲತತ್ತ್ವಂ-ರಜಸ್ತನೋಮಲ ಸಂಬಂಧವು ತಪ್ಪಿ ಶುದ್ಧ ಸಾತ್ವಿಕಚಿದ್ರೂಸವಾದ 
ಅಗ್ನಿ ದೇವತಾತತ್ತ್ವವನ್ನೂ, ಚಿತ್‌ಶಕ್ತಿಚೈತನ್ಯರೂಸವನ್ನು, ಹೃದಯಕಮಲ 
ಮಧ್ಯೆ-ಕಮಲದಂತಿರುವ ತಮ್ಮ ಹೈದಯದ ಮಧ್ಯದಲ್ಲಿ, ಭಜಂತಿ=ಸೇನಿಸಿ, 
ಧ್ಯಾನಿಸಿ, ಸಾಕ್ಸಾ ತ್ಯರಿಸಿಕೊಳ್ಳುತ್ತಾರೋ, ತೇಜ ಅಂಥಾ, ಉಪಾಸಕರಾದ ಯೋಗಿಗಳು, 
ಇಹ ಇಲ್ಲಿಯೇ, ಈಗಲೇ, ಮುಕ್ತಾಜಸಂಸಾರ ದುಃಖದಿಂದ, ಅಜ್ಞಾನದ 
ಸಂಕೋಲೆಯಿಂದ ಬಿಡುಗಡೆಯನ್ನು ಪಡೆದವರು, ಭವಂತಿ-ಎಆಗುತ್ತಾರೆ. ಇಂತಹ 
ಚೈತನ್ಯಸರತತ್ತ್ವವನ್ನು ಯಾರು ಶ್ರವಣಮನನ ನಿದಿಧ್ಯಾಸನಗಳಿಂದ ಅಸರೋಕ್ಷಾ 
ನುಭವಕ್ಕೆ ಬರುವಂತೆ ಮಾಡಿಕೊಳ್ಳುತ್ತಾರೋ ಅಂಥವರು ಅಜ್ಞಾನದ ಆವರಣ 
ದುಃಖವು ತೊಲಗಿ ನಿತ್ಯಸುಖರೂಪದಲ್ಲಿರುತ್ತಾರೆಂದು ತಾತ್ಪರ್ಯವು. 


೯೦ ಗಾಯತ್ತು ತ್ರಪನಿಸತ್‌ 


ಉಪನಿಷತ್‌ ॥ 


ಓಂ ಸಹ ನಾನನತು | ಸಹನೌ ಭುನಕ್ತು | ಸಹ ನೀರ್ಯಂ 
ಕರವಾವಹೈ | ತೇಜಸ್ವಿನಾನಧೀತಮಸ್ತು ಮಾನಿದ್ದಿಷಾವಹೈ | 
ಓಂ ಶಾಂತಿಶ್ಶಾಂತಿಶ್ಶಾಂತಿಃ | 


ಟೀ ॥ ಮೊದಲಿನಲ್ಲಿ ತಾಪಶ್ರಯದ ಅಡ್ಡಿಗಳ ನಿವಾರಣೆಗಾಗಿಯೂ ದೇವತೆಗಳ 
ಸಹಾಯಕ್ಕಾಗಿಯೂ ಶಾಂತಿಪಾಠವನ್ನು ಮಾಡಬೇಕು. ನಾವು ಮಾಡುತ್ತಿರುವ 
ಪಾಠಸ್ರವಚನಗಳು ನಮ್ಮಿಬ್ಬರ ( ಗುರುಶಿಷ್ಯರಿಬ್ಬರ )ನ್ನೂ ಒಟ್ಟಿಗೆ ಕಾಪಾಡಲಿ. 
ನಾವಿಬ್ಬರೂ ನಿತ್ಯಸುಖಾನುಭವವನ್ನು ಪಡೆಯುವಂತೆ ಅನುಗ್ರಹಿಸಲಿ ನಾವಿಬ್ಬರೂ 
ಸಹಕರಿಸಿ ಜ್ಞಾನಶಕ್ತಿಯನ್ನುಂಟುಮಾಡಿ ಬೆಳೆಯಿಸುತ್ತೇವೆ, ನಮ್ಮ ಈ ಅಧ್ಯಯನ 
ಕಾರ್ಯವು ನೀರ್ಯವುಳ್ಳೆದ್ದಾಗಿ ಸಫಲವಾಗಲಿ, ನಮ್ಮಿಬ್ಬರಲ್ಲೂ ಭಿನ್ನಾಭಿಪ್ರಾಯಗಳು 
ಉಂಟಾಗದೆ ದ್ವೈಷಾಸೂಯೆಗಳು 2ಲೆಜೋರದೆ ಒಮ್ಮತಿಸಮ್ಮತಿಯಿಂದ ಪ್ರಿತಿಯುಂ 
ಬಾಗುವಂತೆ ಮಾಡೋಣ. ಎಂದು ಈ ಶಾಂತಿಮಂತ್ರದ ಭಾವವಾಗಿದೆ. ತಾಪತ್ರಯ 
ನಿವಾರಣೆಗಾಗಿ ಶಾಂತಿ ಎಂಬ ಪದವನ್ನು ಮೂರಾವೃತ್ತಿ ಹೇಳಬೇಕು. 


ನಮಸ್ಕೃತ್ಯ ಭಗವಾನ್‌ ಯಾಜ್ಞನಲ್ಯ್ಯಃ ಸ್ವಯಂಭುವಂ 
ಪರಿಷಪ್ರಚ್ಛ-ತ್ಹಂ ಬ್ರೂಹಿ ಬ್ರಹ್ಮನ್‌ ಗಾಯತ್ರ್ಯಾ ಉತ್ಪತ್ತಿಂ 
ಶ್ರೋತುಮಿಚ್ಛಾಮಿ ॥ 


ಟೀ॥ ಭಗವಂತನಾದ ಉತ್ತಮಲಕ್ಷಣಗಳಿಂದ ಕೂಡಿರುವ ಯಾಜ್ಞವಲ್ಯ್ಯನು 
ತಾನೇ ಉಂಟಾದ ಪರಬ್ರಹ್ಮರೂಸನಾದ ಚತುರ್ಮುಖಬ್ರಹ್ಮನನ್ನು ನಮಸ್ಕರಿಸಿ. 
ಓ ಬ್ರಹ್ಮನೇ, ಗಾಯತ್ರಿಯ ಉತ್ಪಿತ್ತಿಯನ್ನು ತಿಳಿಯಲು ಇಚ್ಛೆಸುತ್ತೇನೆ. ನೀನು 
ನನಗೆ ಅದನ್ನು ಉಸದೇಶಮಾಡು ಎಂದು ಕೇಳಿಕೊಂಡನು. 


ಬ್ರಹ್ಮೋವಾಚ ॥ ಶಬ್ದಬ್ರಹ್ಮಾತ್ಮಕಃ ಪ್ರಣವೋ ನಿರಂಜನೋ 
ನಿತ್ಯೋ ಭವತಿ । ಪ್ರಣವೇನ ವ್ಯಾಹೃತಯಃ ಪ್ರವರ್ತಂತ ಇತಿ ॥ 


ಬ್ರಹ್ಮನು ಹೇಳಿದನು --ನಿತ್ಯವಾದುದರಿಂದ ಶಬ್ದಬ್ರಹ್ಮಸ್ತರೂಪವಾದ ಎಲ್ಲ 
ವಾಜ್ಮಯನನ್ನೂ ಕಾರಣವಾಗಿ ವ್ಯಾಪಿಸಿರುವ ಪ್ರಣವವು ಓಂಕಾರವು, ದೋಷ 


ಗಾಯತ್ತು $ಪನಿಷತ್‌ ೯ಗಿ 


ಸಂಪರ್ಕವಿಲ್ಲದೆ ಶಾಶ್ವತವಾಗಿ, ಆ ಪ್ರಣವದಿಂದ ಭೂರ್ಭುವಃಸುವಃ ಎಂಬ 
ಮೂರು ವ್ಯಾಹೃತಿಮಂತ್ರಗಳು ಉಂಟಾಗಿವೆ, 

ಯಾಜ್ಞನಲ್ವ್ಯಃ ಷಸ್ರಚ್ಚೆ-ಕಥಂ ಪುನಃ ಪ್ರಸಂಚಸ್ಕೋ 

ಶೃತ್ವಿರಿತಿ 1 ತಸ್ಮೈ ಸ ಹೋವಾಚ | 

ಯಾಜ್ಞವಲ್ಯ್ಯನು ಪ್ರಶ್ನೆ ಮಾಡಿದನು---ಈ ಚರಾಚರಾತ್ಮಕವಾದ ಪ್ರಸಂಚದ 

ಉತ್ಪತ್ತಿಯು ಹೇಗಾಯಿತು? ಆ ಯಾಜ್ಞವಲ್ಯ್ಯನಿಗೆ ಬ್ರಹ್ಮನು ಹೀಗೆ ಹೇಳಿದನು. 

ತಮಸಸ್ತು ಪರಂಜ್ಯೋತಿಃ ಖಂ ಪುರುಷಃ ಸ್ವಯಂಭೂ 

ರ್ಪಿಷ್ಟುರಿತಿ ಹಿ ಸಃ ಸ್ಟಾಂಗುಳೀರ್ಮಂಥಯತಿ ಮಥ್ಯ 

ಮಾನಾತ್ಸೇನೋ ಭವತಿ | ಫೇನಾದ್ಬುದ್ಬುಧಂ ಭವತಿ | 

ಬುದ್ಭುದಾದಂಡಂ ಭವತಿ! ಅಂಡಾದಾತ್ಮಾ ಭವತಿ! 


ಅಜ್ಞಾನವೆಂಬ ಕತ್ತಲೆಯನ್ನು ದಾಟ ಆಚೆಗಿರುವ ಉತ್ತಮವಾದ ಚಿತ್ರಕಾಶವು 
ನಿತ್ಯನಿರ್ಲಿಪ್ತವಾದ ಆಕಾಶರೂಪವಾಗಿರುತ್ತಾ, ಶರೀರಗಳಲ್ಲಿರುವ ಜೀವರ ಸ್ವರೂಪ 
ನಾದ, ತಾನೇ ಉಂಟಾಗುವ, ಎಂದರೆ ತನಗೆ ಜನಕವಾದ ಇನ್ನೊಂದು ಕಾರಣವಿಲ್ಲದೆ, 
ಜನ್ಯವಲ್ಲದೆ, ನಿತ್ಯವಾಗಿರುವ ವಿಷ್ಣುಸ್ವರೂಸವಾಗಿದೆಯಷ್ಟೆ, ಆ ವಿಷ್ಣುವು ತನ್ನ 
ಬೆರಳುಗಳನ್ನು ಕಡೆಯುತ್ತಾನೆ, ಅದರಿಂದ ನೊರೆಯೂ, ಅದರಿಂದ ಐದುದಿನ 
ಬೆಳೆದ ಗರ್ಭವೂ, ಅದರಿಂದ ಮೊಟ್ಟೆಯ, ಅದರಿಂದ ಜೀವಾತ್ಮನೂ ಕ್ರಮವಾಗಿ 
ಉಂಟಾಗುತ್ತಾರೆ. 


ಆತ್ಮನ ಆಕಾಶೋ ಭವತಿ | ಆಕಾಶಾದ್ವಾಯುರ್ಭವತಿ | 
ವಾಯೋರಗ್ನಿರ್ಭನತಿ | ಅಗ್ಟೇರೋಂಕಾರೋ ಭವತಿ | 
ಓಂಕಾರಾದ್ವ್ಯಾಹೃತಯೋ ಭವಕ್ತಿ | ನ್ಯಾಹೃತೀಭ್ಯೋ 
ಗಾಯತ್ರೀ ಭವತಿ | ಗಾಯತ್ತ್ರ್ಯಾಃ ಸಾವಿತ್ರೀ ಭವತಿ! 
ಸಾನಿತ್ರ್ಯಾಃ ಸರಸ್ವತೀ ಭವತಿ | ಸರಸ್ವತ್ಯಾ ವೇದಾಭನಕ್ತಿ | 
ವೇದೇಭ್ಯೋ ಬ್ರಹ್ಮಾ ಭವತಿ| ಬ್ರಹ್ಮಣೋ ಲೋಕಾ ಭವಕ್ತಿ | 
ಈ ಜೀವಾತ್ಮನೇ ಮೊದಲನೆಯ ಜೀವನು, ಮಾಯೋಪಾಧಿಕನಾದ ಹಿರಣ್ಯ 


ಗರ್ಭನು. ಈ ಆತ್ಮನಿಂದ ಆಕಾಶವೂ, ಆಕಾಶದಿಂದ ವಾಯುವೂ, ವಾಯುವಿನಿಂದ 
ಅಗ್ನಿ ರೂಪತೇಜಸ್ಸೂ, ಆ ಅಗ್ನಿಯಿಂದ ಓಂಕಾರವೂ, ಓಂಕಾರದಿಂದ ವ್ಯಾಕೃತಿಮಂತ್ರ 


೯೨ ಗಾಯತು, ,ಪನಿಷತ್‌ 
ಅಕಿ 


ಗಳ್ಳೂ ಆ ವ್ಯಾಹೃತಿಮಂತ್ರಗಳಿಂದ ಗಾಯತ್ರಿಯೂ, ಅದರಿಂದ ಕ್ರಮವಾಗಿ ಸಾವಿತ್ರೀ 
ಸರಸ್ವತೀದೇನಿಯರೂ, ಆ ಸರಸ್ವತಿಯಿಂದ ವೇದಗಳೂ, ಅವುಗಳಿಂದ ಚತುರ್ಮುಖ 
ಬ್ರಹ್ಮನೂ, ಅವನಿಂದ ಈ ಲೋಕಗಳೂ, ಕ್ರಮವಾಗಿ ಉಂಟಾಗುತ್ತವೆ. 


ತಸ್ಮಾಲ್ಲೋಕಾಃ ಪ್ರವರ್ತಂತೇ | ಚತ್ವಾರೋ ವೇದಾ 
ಸ್ಸಾಂಗಾಸ್ಪ್ಸೋಸನಿಷದಸ್ಸೇತಿಹಾಸಾಃ ಸರ್ವೇ ಗಾಯತ್ರಾ್ಯಾಃ 
ಪ್ರವರ್ತಂತೇ | ಯೆಥಾಗ್ನಿರ್ದೇವಾನಾಂ, ಬ್ರಾಹ್ಮಣೋ 
ಮನುಷ್ಯಾಣಾಂ, ಮೇರುಶ್ಶಿಖರಿಣಾಂ, ಗಂಗಾ ನದೀನಾಂ, 
ವಸಂತ ಯತೂನಾಂ, ಬ್ರಹ್ಮಾ ಪ್ರಜಾಸತೀನಾಮಿನಾಸೌ 
ಮುಖ್ಯಾ ಗಾಯತ್ರೀಗಾಯತ್ರ್ಯಾ ಛಂದೋ ಭವತಿ ॥ 


ಾಗೆಯೇ ಲೋಕಗಳಲ್ಲಿ ಜನರೂ ಉಂಟಾಗಿ ವ್ಯವಹರಿಸುತ್ತಾರೆ. ಹಾಗೆಯೇ 
ಗಾಯತ್ರೀಮಂತ್ರದಿಂದ ನಾಲ್ಕು ವೇದಗಳೂ, ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ 
ಜ್ಯೋತಿಷ ಕಲ್ಪ ಎಂಬ ಆರು ವೇದಾಂಗಗಳಿಂದ ಕೂಡಿದವುಗಳಾಗಿಯೂ, ಆಯಾ 
ವೇದಶಾಖೆಗಳ ಉಪನಿಷತ್ತುಗಳಿಂದ ಕೂಡಿದವುಗಳಾಗಿಯೂ, ಇತಿಹಾಸಗಳೊಡಕನೆ 
ಎಲ್ಲವೂ ಉಂಟಾಗುತ್ತವೆ. ದೇವತೆಗಳ ಮಧ್ಯದಲ್ಲಿ ಅಗ್ನಿಯಂತೆಯೂ, ಮಾನವರಲ್ಲಿ 
ಬ್ರಾಸ್ಮಣನಂತೆಯೂ, ಪರ್ವತಗಳಲ್ಲಿ ಮೇರುಪರ್ವತದ ಹಾಗೂ, ನದಿಗಳ ಮಧ್ಯದಲ್ಲಿ 
ಗಂಗಾನದಿಯಂತೆಯ್ಕೂ ಖುತುಗಳ ಸಾಲಿನಲ್ಲಿ ವಸಂತಖುತುನಿನಂತೆಯೂ, ಸೃಷ್ಟಿ 
ಕಾರ್ಯವನ್ನು ನೆರವೇರಿಸುವ ಪ್ರಜಾಸತಿಗಳ ಮಧ್ಯದಲ್ಲಿ ಚತುರ್ಮುಖಬ್ರಹ್ಮನಂತೆಯೂ, 
ಈ ವೇದಗಳಲ್ಲಿ ಗಾಯತ್ರೀಮಂತ್ರವು ಮುಖ್ಯವೂ ಶ್ರೇಷ್ಠವೂ ಆಗಿರುತ್ತದೆ ಎಂದು 
ವಿವರಿಸಿದನು, 


ಕ೦ವೈ ಭೂಃ ಕಂ ಭುವಃ ಕ0 ಸುವಃ ಕ೦ ಮಹಃ ಕ೦ ಜನಃ 
ಕಿಂ ತಪಃ ಕಂ ಸತ್ಯಂ ಕಂ ತತ್‌ ಕ೦ ಸವಿತುಃ ಕಿಂ ವರೇಣಿಯಂ 
ಕಿಂಭರ್ಗಃ ಕಿಂ ದೇವಸ್ಯ ಕಿಂ ಧೀಮಹಿ ಕಿಂ ಧಿಯಃ ಕಿಂ ಯಃ 
ಕಿಂ ನಃ 80 ಪ್ರಚೋದಯಾದಿತಿ ॥ 


ಆಮೇಲೆ ಯಾಜ್ಞವಲ್ಪ್ಯನು ಆ ಗಾಯತ್ರೀಮಂತ್ರದಲ್ಲಿನ ಪ್ರತಿಯೊಂದು 
ಸದನನ್ನೂ ಅನುವಾದಮಾಡಿ ಅದರ ತಾಶ್ಸರ್ಯವೂ ಉದ್ದೇಶವೂ ಏನೆಂದು 
ಪ್ರಶ್ನೆಮಾಡಿದನು. 


ಗಾಯತ್ತ್ರು $ಸನಿಷತ್‌ ೯ 


ಭೂರಿತಿ ಭೂಲೋಕೋ ಭುವ ಇತ್ಯಂತರಿಶ್ಸಲೋಕಸ್ಸುವರಿತಿ 
ಸ್ವರ್ಗಲೋಕೋ ಮಹ ಇತಿ ಮಹರ್ಲೋಕೋ ಜನ ಇತಿ 
ಜನೋಲೋಕಸ್ತಸ ಇತಿ ತಪೋಲೋಕಸ್ಸತ್ಯಮಿತಿ ಸತ್ಯ 
ಲೋಕೋ ಭೂರ್ಭುವಸ್ಸುವರಿತಿ ತ್ರೈಲೋಕ್ಯಂ ತದಿತಿ | 


ಆ ಪ್ರಶ್ನೆಗೆ ಬ್ರಹ್ಮನು ಹೀಗೆ ಉತ್ತರವನ್ನು ಹೇಳಿದನು--ಭೂ ಎಂದರೆ ಈ 
ಭೂಲೋಕವು, ಭುವಃ ಎಂದರೆ ಅಂತರಿಕ್ಷಲೋಕಗಳು, ಸುವಃ ಎಂದರೆ ಸ್ವರ್ಗ 
ಲೋಕವು, ಮಹಃ-ಮಹರೊೋಕವು, ಜನಃ-ಜನೋಲೋಕವು, ತಸಃ-ತಪೋ 
ಲೋಕವು, ಸತ್ಯ್ಯಂ-ಬ್ರಹ್ಮನ ವಾಸ ಮತ್ತು ಅಧಿಕಾರ ಕೇಂದ್ರಸ್ಥಾನವಾದ ಸತ್ಯ 
ಲೋಕವು. ಭೂಮಿ ಮೊದಲಾದ ಈ ಏಳೂ ಮೇಲಿನ ಲೋಕಗಳು ಉಪಾಸಕನು 
ಧ್ಯಾನದ ದಾರಿಯಲ್ಲಿ ಮುಂದುವರಿಯುತ್ತಿರುವಾಗ ಏರಿ ಪಡೆಯುವ ಅಂತಸ್ತುಗಳು. 
ಇವನ್ನು ಧ್ಯಾನಮಾಡಜೇಕು. ಭೂರ್ಭುವಸ್ಸುವಃ ಎಂಬುದು ಮೊದಲಿನ ಮೂರು 
ಲೋಕಗಳ ಒಟ್ಟಿನ ಹೆಸರು, 


ತದಿದಂ ತೇಜೋ ಯತ್ತೇಜಸ್ಸೊಆಗ್ನಿರ್ದೇವತಾ ಸವಿತುರಿತಿ 
ಸಾವಿತ್ರಂ ವರೇಣೆಯಮಿತ್ಯನ್ನಂ ಅನ್ನಮೇವ ಪ್ರಜಾಪತಿಃ । 


ಇನ್ನು ಗಾಯತ್ರೀ ಮಂತ್ರದಲ್ಲಿನ ಪದಗಳು, ತತ್‌ಎಆ ಪ್ರಸಿದ್ಧವಾದ ಮತ್ತು 
ನಮ್ಮ ಹೃದಯದಲ್ಲೂ ಅಸರೋಕ್ತಾನುಭವಕ್ಕೆ ಗೋಚರವಾಗುವ, ಸವಿತುಜಪ್ರಪಂಚ 
ವೆಲ್ಲವನ್ನೂ ಪ್ರಸವಿಸುವ, ಸೃಜಿಸುವ, ಉಂಟುಮಾಡುವ, ವರೇಣಿಯಂ--ಅಫೇಶ್ರಿಸಿ 
ಪಡೆಯಬೇಕಾದ, ಅತ್ಯುತ್ತಮವಾದ, ಅನ್ನ ರೂಪವಾದ, " ಅದ್ಯತೇಇತ್ತಿ ಚ ಭೂತಾನಿ, 
ತಸ್ಮಾದನ್ನಂ ತದುಚ್ಛತ ಇತಿ? ಎಂದು ತೈತ್ತಿರಿಯೋಪನಿಷತ್ತಿನಲ್ಲಿ ವರ್ಣಿಸಿರುವ, 
ಪ್ರಜಾಪತಿಸ್ತರೂಸವಾದ ಸೃಷ್ಟಿಯನ್ನು ನೆರವೇರಿಸುವ ಬ್ರ ಹ್ಮಸ್ತರೂಪವು, 


ಭರ್ಗ ಇತ್ಯಾಪೋ ವೈ ಭರ್ಗಃ ತಾವಾ ಏತಾಸ್ಸರ್ವಾ 
ದೇನತಾಃ ದೇವಸ್ಯೇತೀಂದ್ರೋ ವೈ ದೇವತಾಯದಿದಂ 
ತದಿಂದ್ರಃ ತಸ್ಮಾತ್ಸರ್ವಕೃತ್‌ ಪುರುಷೋನಾನು ವಿಷ್ಣುಃ | 


ಭರ್ಗಜತೇಜಸ್ಸನ್ನು, ಜಲರೂಪವಾದ್ಕ ಜಲದಲ್ಲೂ ಕಾರಣವಾಗಿ ಅಡಗಿರುವ 
ಜಲಾಧಿಷ್ಕಾನದೇವತಾಸ್ತರೂಪವೂ ಆದ, ಈ ಎಲ್ಲಾ ದೇವತಾಸ್ವರೂಪವಾದ ಶೇಜ 
ಸ್ತತ್ತ್ವವು. ದೇವಸ್ಯ-ಪ್ರಕಾಶರೂಪನಾಗಿ ಹೊಳೆಯುತ್ತಿರುವ ಸೂರ್ಯದೇವನ, ಈ 
ದೇವತೆಯೇ ಪ್ರಭುವಾದ ಇಂದ್ರನು. ಆದುದರಿಂದ ಎಲ್ಲವನ್ನೂ ಉಂಟುಮಾಡುವ, 


ಎಲ್ಲಾ ಶರೀರಗಳಲ್ಲೂ ಧ್ಯಾನಗೋಚರನಾಗುವ ಸರ್ವವ್ಯಾಹಿಯಾದ ವಿಷ್ಣುರೂಪನು. 


೯೪೪ ಗಾಯತ್ತ್ರ್ಯು ಪನಿಷತ್‌ 


ಧೀಮಹೀತ್ಯಂತರಾತ್ಮಾ ಯದಂತರಾತ್ಮಾ ತತ್ಸರ್ವಂ ಪ್ರಣವೋ 
ನಿಷ್ಣುರ್ಧಿಯ ಇತ್ಯಂತರಾತ್ಮಾಧ್ಯಾತ್ಮಂ ತತ್ಪರಮಂ ಪದಂ 

ಯ ಇತಿ ಪೃಥಿನೀ ವೈ ನ ಇತಿ ಸ್ಪಸ್ತಿನ್ಸೈಕ್ಯಂ ಪ್ರಚೋದಯಾ 
ದಿತಿ ಕಾನು ಇಮಾನ್ಲೋಕಾನ್ರ ಚ್ಯಾನಯತಿ ಯೋನೃಶಂಸ್ಕೋ 
ಹ್ಯನೃಶಂಸ್ಕಸ್ತೋಷ್ಯಸ್ತತ್ಸರಮಂ ಪದಂ ಇತ್ಯೇಷಾ ಗಾಯತ್ರೀ ॥ 


ಇಂತಹೆವನನ್ನು ಧೀಮಹಿ=ಧ್ಯಾನಮಾಡುತ್ತೇವೆ. ಇವನು ನಮ್ಮ ಹೃದಯ 
ದಲ್ಲಿ ಸಾಕ್ವಾತ್ಕಾರಕ್ಕೆ ಗೋಚರನಾಗುವ ಅಂತರಾತ್ಮಸ್ತ್ವರೂಪನು. ಇದೆಲ್ಲವೂ ಆ 
ಪ್ರಣವಸ್ವರೂಪವಾದುದು. ಹೀಗೆಂದು ವಾಚ್ಯ ವಾಚಕಗಳಿಗೆ, ಪ್ರಣವಪರತತ್ತ್ವಗಳಿಗೈೆ 
ಸರ್ವವಾಜ್ಮಯವ್ಯಾ ಸಿತ್ವ, ಸರ್ವಪ್ರಸಂಚವ್ಯಾಸಿತ್ವರೂಪಗಳಲ್ಲಿ ಅಭೇದದಿಂದ ವಿಷ್ಣು 
ವೆಂದು ಧ್ಯಾನಮಾಡಬೇಕು. ಧಿಯಃ= ನಮ್ಮ ಬುದ್ಧಿಗಳನ್ನು, ವೃತ್ತಿರೂಸಗಳನ್ನು 
ನಿಶ್ಚಯಾತ್ಮಕವಾದ ಬುದ್ಧಿಯು ನಮ್ಮೆಲ್ಲರ ಹೈದಯಗಳಲ್ಲೂ ಗೋಚರಿಸಿ ಬೆಳಗು 
ತ್ತಿರುವ, ಅವಸ್ಥಾತ್ರಯಾದಿಗಳಿಗೆ ಸಾಕ್ಷಿರೂಪವಾಗಿಯೂ ನಿತ್ಯವಾಗಿಯೂ ಇರುವ, 
ಚೈತನ್ಯಜ್ಯೋತಿಯು, ಇದೇ ಉತ್ತಮ ತತ್ತ್ವವು ಎಂದು ಅಭೇದಜ್ಞಾನದಿಂದ 
ಧ್ಯಾನಿಸಬೇಕು. ಯಃ=ಯಾವ ಚಿಜ್ಜ್ಯೋತೀರೂಪನಾದ ಅಗ್ನಿದೇವನು, (ಈ 
ಚಿಚ್ಛಕ್ತಿಯೇ ಸ್ಥೂಲರೂಪದಲ್ಲಿ ಈ ಪ್ರಪಂಚರೂಪವಾಗಿದೆ.) ನಃಎನಮ್ಮ ಪ್ರತ್ಯಗಾತ್ಮ 
ಪರಾತ್ಮಗಳಿಗೆ ಅಭೇದವನ್ನು ಧ್ಯಾನಿಸಬೇಕು ಪ್ರಚೋದಯಾತ್‌ -ಪ್ರೇರಿಸುತ್ತಾನೋ, 
ಧರ್ಮವಿಷಯಗಳಲ್ಲೇ ಪ್ರವರ್ತಿಸುವಂತೆ ಮಾಡುತ್ತಾನೋ ಅಂತಹ ಚೈ ತನ್ಯಶಕ್ತಿ 
ಯನ್ನು ಧ್ಯಾನಮಾಡುತ್ತೇವೆ. 


ಇಲ್ಲಿ ಧರ್ಮ ಎಂದರೆ ಉಪಾಸಕರು ತಮ್ಮ ತಮ್ಮ ಸಂಸ್ಕೃತಿಯ ಮಟ್ಟಕ್ಕೆ 
ಅಧಿಕಾರಕ್ಕೆ ತಕ್ಕಂತೆ ಎಂದರೆ ಉಪಾಸನೆಯ ಮೊದಲನೆಯ ಅಂತಸ್ತಿನಲ್ಲಿ ಸಗುಣ 
ಸಾಕಾರಮೂರ್ತಿಯನ್ನೂ , ಮುಂದುಮುಂದಿನ ತರಗತಿಗಳಲ್ಲಿ ಕ್ರಮವಾಗಿ, ನಿರಾಕಾರ 
ಸಗುಣಮೂರ್ತಿ, ನಿರಾಕಾರನಿರ್ಗುಣಪರತತ್ತ್ವಗಳನ್ನು ಧ್ಯಾನಿಸುತ್ತಾ ಮುಂದುವರಿ 
ಯುತ್ತಾರೆ. ಈ ಧ್ಯಾನವನ್ನೇ ಧರ್ಮವೆಂದು ಅವರವರಿಗೆ ವಿವರಿಸಿ ಹೇಳಿ ಸೂಚಿಸಿದೆ. 
ಆ ಸರಮಪುರುಷನು ಕಾಮರೂಪನು " ಕಾಮಮಯ ಏವಾಯಂ ಪುರುಷಃ” ಎಂದು 
ಹೇಳಿದೆ. " ಸೋಕಾಮಯತ ಬಹು ಸ್ಥಾಂ ಪ್ರಜಾಯೇಯ ' ಎಂದು ಹೇಳಿರುವಂತೆ 
ಆ ಪರಬ್ರಹ್ಮವು ಈ ಪ್ರಸಂಚವೆಲ್ಲವನ್ನೂ ಹೊರಹೊನ್ಮುಸಿ ತೋರುತ್ತಿರುವಂತೆ 
ಮಾಡಿರುತ್ತದೆ. ಯಾವ ತತ್ತ್ವವು ಮಾನವರಿಂದಲೂ ಮಾನವೇತರ ಪದಾರ್ಥ 
ಗಳಿಂದಲೂ ಸ್ತುತಿಸಲು ಆರ್ಹವಾದುದೋ, ಸಂತೋಷಪಡಿಸಲು ಯೋಗ್ಯವಾದುದೋ 
ಅದೇ ಎಲ್ಲಕ್ಕೈಂತ ಮೇಲಾದ ಶ್ರೇಷ್ಠವಾದ ಸ್ಥಿತಿಯೂ ತತ್ತ್ವವೂ ಆಗಿದೆ. ಇದೇ 
ಗಾಯತ್ರೀಮಂತ್ರದ ಅರ್ಥ ಮತ್ತು ತಾತ್ಪರ್ಯವು. 


ಗಾಯತ್ತು $ಸನಿಷತ್‌ ೯೫ 


ಕಿಂ ಗೋತ್ರಂ ಕತ್ಯಕ್ಷರಾಣಿ ಕತಿಷಾದಾಃ ಕತಿಕುಕ್ಷಿಃ 
ಕತಿ ಶೀರ್ಷಂ ॥॥ 


ಇದಕ್ಕೆ ಗೋತ್ರವಾವುದು? ಎಷ್ಟು ಅಕ್ಷರಗಳು? ಎಷ್ಟು ಪಾದಗಳು? ಎಷ್ಟು 
ಉದರಗಳು? ಎಷ್ಟು ಶಿರಸ್ಸುಗಳು? ಎಂದು ವಿಶೇಷಸ್ತರೂಪದ ವಿವರಗಳನ್ನು 


ಉಪಾಸನೆಯ ಸೌಕರ್ಯಕ್ಕಾಗಿ ಕೇಳಿ ತಿಳಿಸುತ್ತಾರೆ, 


ಬ್ರಹ್ಮಕವಚಾ ಸಾಂಖ್ಯಾಯನಸಗೋತ್ರಿಕಾ ತದಿತ್ಯಾದಿ 

ಚತುರ್ನಿಂಶತ್ಯಕ್ಷರಾಣಿ ಯಗ್ಸೇದೊಟಸ್ಯಾಃ ಪ್ರಥಮಃ 

ಪಾಡದೋ ಭವತಿ, ಯಜುರ್ನೇದೋ ದ್ವಿತೀಯಃ, 

ಸಾಮವೇದಸ್ತೃತೀಯಃ 

ಇದಕ್ಕೆ ಬ್ರಹ್ಮನೇ ಕವಚವು, ಕವಚದಂತೆ ರಕ್ಷಕತತ್ತ್ವವು. ಬುದ್ಧಿಯಲ್ಲಿ 

ನೆಲಸಿರುವ ಸಾಂಖ್ಯಾಯನಸ್ವರೂಪವೇ ಕಿರೀಬಿದಂತೆ ಮೇಲಾದ ಮೂಲರೂಪವು, 
ಇದರಲ್ಲಿ ತತ್‌ ಎಂದು ಮೊದಲಾಗಿ ಇಪ್ಪತ್ತುನಾಲ್ಕು ವರ್ಣಗಳಿವೆ. ಈ ಗಾಯತ್ರೀ 
ಮಂತ್ರಕ್ಕೆ ಖುಗ್ರೇದವೇ ಮೊದಲನೆಯ ಪಾದನು, ಯಜುರ್ವೇದವೇ ಎರಡನೆಯ 
ಪಾದವು, ಸಾಮವೇದವೇ ಮೂರನೆಯ ಪಾದವು, ವೇದತ್ರಯದ ಸಾರಭೂತವಾದ 
ಅರ್ಥವನ್ನೇ ಗಾಯತ್ರಿಯು ತಿಳಿಸುತ್ತದೆ ಎಂದು ಭಾವವು. ಮೂರು ವೇದಗಳಿಗೆ 
ಮಾತ್ರವೇ ಉಸನಯನಸಂಸ್ಕಾರವಾಗಿರುವುದರಿಂದ ಮೂರು ಪಾದಗಳುಳ್ಳ ಗಾಯತ್ರೀ 
ಧ್ಯಾನವು ವಿಹಿತವಾಗಿದೆ. ನಾಲ್ಕನೆಯ ಪಾದವು ಅಥರ್ವಣಕ್ಕೆ ಸೇರಿದುದು ಎಂದು 
ತಿಳಿಯಬೇಕು. 

ಪೂರ್ವಾ ದಿಕ್ರಹಮಾ ಕುಕ್ಷಿರ್ಜನತಿ, ದಕ್ಷಿಣಾ ದಿಕ್‌ 

ದ್ವಿತೀಯಾ, ಪಶ್ಚಿಮಾ ದಿಕ್‌ ತೃತೀಯಾ, ಉತ್ತರಾ 

ಚತುರ್ಥೀ, ಊರ್ಧ್ವಾ ಪಂಚಮೀ, ಅಧರಾ ಷಷ್ಠೀ 

ಕುಕ್ಲಿಃ | ವ್ಯಾಕರಣಮಸ್ಯಾಃ ಪ್ರಥಮಂ ಶೀರ್ಷಂ ಭವತಿ, 

ಶಿಕ್ಷಾ ದ್ವಿತೀಯಂ, ಕಲ್ಪಸ್ತೃತೀಯಂ, ನಿರುಕ್ತಂ ಚತುರ್ಥಂ, 

ಜ್ಯೋತಿಷಮಯನಮಿತಿ ಪಂಚಮಂ ॥ 

ಹೀಗೆ ಗಾಯತ್ರೀಪಾದಗಳ ಸ್ವರೂಪಗಳನ್ನು ತಿಳಿಸಿ ಕುಕ್ಸಿಗಳ ಸ್ವರೂಪವನ್ನು 


ಉಪದೇಶಿಸುತ್ತಾರೆ. ಪೂರ್ವದಿಕ್ಕೇ ಇದರ ಮೊದಲನೆಯ ಕುಕ್ತಿಯು, ಉದರವು. 
ಎಂದರೆ, ಸ್ಫೂಲವಿಶೇಷರೂಪವು. ದಕ್ಷಿಣದಿಕ್ಕು ಎರಡನೆಯ ಕುಕ್ಷಿಯು, ಪಶ್ಚಿಮದಿಕ್ಕು 


೯೬ ಗಾಯತು, |ಪನಿಷತ್‌ 
ಅಕಿ 


ಮೂರನೆಯದ್ದು, ಉತ್ತರದಿಕ್ಟು ನಾಲ್ಕನೆಯದು, ಮೇಲಿನದಿಕ್ಕು ಐದನೆಯದು, ಮತ್ತು 
ಕೆಳೆಗಿನದಿಕ್ತು ಆರನೆಯ ಕುಕ್ಸಿಯಾಗಿದೆ. ಎಂದರೆ ಸರ್ವತ್ರ ಪೂರ್ಣವಾಗಿರುವ ಚಿತ್‌ 
ಜ್ಯೋತಿಶ್ಯಕ್ತಿ ಯೇ ಇದರ ಸ್ವರೂಪವೆಂದು ತಾತ್ಸರ್ಯವು. ಇದರಂತೆಯೇ ಆರು 
ವೇದಾಂಗಗಳನ್ನೂ ಇದರ ಅವಯವಗಳಾಗಿವೆ ಎಂದು ಉಪಾಸನೆಗಾಗಿ ಉಪದೇಶಿಸು 
ತ್ತಾರೆ. ವ್ಯಾಕರಣವು ಈ ಗಾಯತ್ರೀರೂಪಕ್ಕೆ ಮೊದಲನೆಯ ಶಿರಸ್ಸು, ಶಿಕ್ಷೆಯು 
ಎರಡನೆಯ ಶಿರಸ್ಸು, ಕಲ್ಪವು ಮೂರನೆಯದು, ನಿರುಕ್ತವು ನಾಲ್ಕನೆಯದು, ಮತ್ತು 
ಜ್ಯೋತಿಷವೇ ಐದನೆಯ ಶೀರ್ಷವು. 


ಕಿಮು ಲಕ್ಷಣಂ? *ಮು ಚೇಷ್ಮಿತಂ? ಕಿಮುದಾಹೃತಂ? 
ಮಾಮಾಂಸಾ ಸರ್ವಂ ಲಕ್ಷಣಂ, ಅಥರ್ವಣವೇದೋ 
ನಿಚೇಪ್ಟಿತಮಸ್ಷರಾತ್ಮಕೆಂ ಪರಂ ಬ್ರಹ್ಮೇತ್ಯುದಾಹೃತಂ, 
ಲಕ್ಷಣಂ ಚ ಛಂದೋವಿತಿರಿತ್ಯುವಾಹೃತಂ। ಕೋ ವರ್ಣಃ? 
ಕಸ್ಸ್ಪರಃ? ಶ್ಹೇತೋ ವರ್ಣ, ಷಟ್‌ ಸ್ವರಾಣೇ ಮಾನ್ಯಕ್ಷ 
ರಾಣಿ ದೈವತಾನಿ ಭವಂತಿ | 


ಛಂದಸ್ಸು ಗಾಯತ್ರೀಲಕ್ಷಣವುಳ್ಳುದೆಂದು ಮೇಲೆ ಹೇಳಿದ್ದಾಗಿದೆ. ಪೂರ್ವೋ 
ತ್ರರವಿಸಾಮಾಂಸೆ ಎಲ್ಲವೂ ಈ ಗಾಯತ್ರೀತತ್ತ್ವದ ಲಕ್ಷಣವಾಗಿದೆ. ಅಥರ್ವಣವೇದ 
ವೆಲ್ಲವೂ ಇದರ ಕ್ರಿಯಾತ್ಮಕವಾದ ವ್ಯಾಪಾರ ವ್ಯವಹಾರರೂಪವಾಗಿದೆ, ನಶ್ಶರವಲ್ಲದ 
ನಿರ್ವಿಕಾರ ನಿತ್ಯವಾದ ಪರಬ್ರಹ್ಮವೇ ಇದರ ಉದಾಹೆರಣವೂ ಆಗಿದೆ. ಈ 
ಲಕ್ಷಣವನ್ನೇ ಛಂದಸ್ಸೆಂದೂ ತಿಳಿಯಬೇಕು. ಇದರಂತೆಯೇ ಈ ಗಾಯತ್ರಿಯ ಉಪಾಸ್ಕ 
ರೂಪಕ್ಕೆ ಶುಭ್ರವಾದ ಶುದ್ಧಸಾತ್ಮ್ವಿಕವರ್ಣವಿದೆ, ಆರು ಸ್ವರಗಳಿವೆ. ಈ ಅಕ್ಷರ 
ಗಳೆಲ್ಲವೊ ದೇವತಾಸ್ತ್ವರೂಪಗಳಾಗಿವೆ ಎಂದು ಧ್ಯಾನಿಸಬೇಕು. 


ಪೂರ್ವಾ ಸನ್ಫ್ಯ್ಯಾ ಭವತಿ ಗಾಯತ್ರೀ, ಮಧ್ಯಮಾ ಭವತಿ 
ಸಾನಿತ್ರೀ, ಪಶ್ಚಿಮಾ ಸಂಧ್ಯಾ ಸರಸ್ವತೀ | 


ಹಾಗೆಯೇ ಪ್ರತಿದಿನದಲ್ಲೂ ಮೊದಲು ಆಚರಿಸುವ ಪ್ರಾತಃಕಾಲದ ಸಂಧ್ಯಾ 
ವಂದನೆಯಲ್ಲಿ ಉಪಾಸ್ಯದೇವತೆಯು ಗಾಯತ್ರೀರೂಸವಾದುದು, ಮಧ್ಯಾಹ್ನ ದಲ್ಲಿ 
ನೆರವೇರಿಸುವ ಮಾಧ್ಯಾಹ್ನಿ ಕ ಸಂಧ್ಯಾವಂದನೆಯಲ್ಲಿನ ಉಪಾಸೃದೇವತೆಯು ಸಾವಿತ್ರೀ 
ರೂಪವಾದುದು, ಮತ್ತು ಸಾಯಂಕಾಲದಲ್ಲಿ ಮಾಡುವ ಸಂಧ್ಯಾವಂದನೆಯಲ್ಲಿ 
ಉಪಾಸ್ಕವಾದ ದೇವತೆಯ: ಸರಸ್ಪತೀರೂಪವುಳ್ಳುದು ಎಂದು ಭಾವಿಸಬೇಕು. 


ಗಾಯತ್ತ್ರು $ಪನಿಷತ್‌ ೯೭ 


ಪ್ರಾತಃಸ್ಸಂಧ್ಯಾ ರಕ್ಷಸದ್ಮಾಸನಸ್ಥಾ ರಕ್ತಾಂಬರಥರಾ 
ರಕ್ತವರ್ಣಾ ರಕ್ತಮಾಲ್ಯಾ ರಕ್ತ ಗಂಧಾನುಲೇಪನಾ 
ಚತುರ್ಮುಖೀ ಅಷ್ಟಭುಜಾ ಅಷ್ಟನೇತ್ರಾ ದಂಡಾಕ್ಸಮಾಲಾ 
ಕಮಂಡಲುಸ್ರುಕ್ಸುುುವಧಾರಿಣೀ ಸರ್ನಾಭರಣಭೂಸಿತಾ 
ಗಾಯತ್ರೀ 

ಇವುಗಳಲ್ಲಿ ಪ್ರಾತಸ್ಸಂಧ್ಯಾದೇವತೆಯು ಕೆಂಪಾದ ಕಮಲದ ಆಸನದಲ್ಲಿ 
ಮಂಡಿಸಿರುತ್ತಾಳೆ. ಕೆಂಪುಬಣ್ಣದ ವಸ್ತ್ರವನ್ನು ಧರಿಸಿದವಳೂ, ಕೆಂಪಾದ ಚಂದನ 
ಗಂಧವನ್ನು ತೊಡೆದುಕೊಂಡಿರುವವಳ್ಳೂ ನಾಲ್ಕು ಮುಖಗಳುಳ್ಳವಳೂ, ಎಂಟು 
ಭುಜಗಳು ಮತ್ತು ಕಣ್ಣುಗಳುಳ್ಳವಳೂ, ದಂಡಾಯುಧದ ಆಕಾರದಲ್ಲಿ ರಚಿತವಾಗಿರುವ 
ಜಪಸರದಿಂದ ಕೂಡಿರುವವಳೂ, ಕಮಂಡಲು ಎಂಬ ಜಲಪಾತ್ರೆಯನ್ನೂ ಸ್ರುಕ್ಕುಸ್ರುವ 
ಎಂಬ ಹೋಮಪಾತ್ರೆಗಳನ್ನೂ ಧರಿಸಿರುಪವಳೂ, ಎಲ್ಲಾ ಬಗೆಯ ಒಡವೆಗಳಿಂದ 
ಅಲಂಕರಿಸಿಕೊಂಡಿರುವವಳೂ, ಆಗಿರುವ ಗಾಯತ್ರೀ ದೇವಿಯು. 

ಕೌಮಾರೀ ಬ್ರಾಹ್ಮೀ ಹಂಸನಾಹನಾ 

ಖುಗ್ಗೇದಸಹಿತಾ ಬ್ರಹ್ಮದೈವತ್ಯಾ ತ್ರಿಪದಾ ಗಾಯತ್ರ್ಯಗ್ನಿ 
ರ್ಮುಖಂ ರುದ್ರಶ್ಶಿಖಾ ನಿಷ್ಣುಹೃದಯಂ ಬ್ರಹ್ಮಕವಚಾ 
ಸಾಂಖ್ಯಾಯನಸಗೋತ್ರಾ ರಕ್ತವರ್ಣಾ ಕರ್ಮಜ್ಞಾನೇ 
ನಿನಿಯೋಗ ಇತ್ಯೇಷಾ ಗಾಯತ್ರೀ ॥ 

ಈ ದೇವಿಯು ವಯಸ್ಸಿನಲ್ಲಿ ಕೌಮಾರೀರೂಸಳೂ, ಬ್ರಹ್ಮಶಕ್ತಿ ಸ್ವರೂಪಳೂ, 
ಹಂಸವೇ ವಾಹನವಾಗಿ ಉಳ್ಳವಳ್ಳೂ, ಖಗ್ವೇದದಿಂದ ಕೂಡಿರುವವಳೂ, ಬ್ರಹ್ಮನೇ 
ದೇವತೆಯಾಗಿ ಉಳ್ಳವಳೂ, ಮೂರು ಪಾದಗಳುಳ್ಳವಳೂ, ಆಗಿರುವ ಗಾಯತ್ರೀದೇವ 
ತೆಯು. ಈ ದೇವಿಗೆ ಆಗ್ನಿಯೇ ಮುಖವು. ರುದ್ರದೇವನೇ ಶಿಖೆಯು. ವಿಷ್ಣುವೇ 
ಹೃದಯವು. ಬ್ರಹ್ಮನೇ ಕವಚವು. ಇವಳು ಸಾಂಖ್ಯಾಯನಸ ಗೋತ್ರವುಳ್ಳವಳೂ 
ಕೆಂಪುಬಣ್ಣ ಉಳ್ಳವಳೂ ಆಗಿದಾಳೆ, ಇಂತಹ ದೇವಿಯನ್ನು ಈ ಸಂಧ್ಯಾಕರ್ಮದ 
ಸ್ವರೂಪದ ತಿಳಿವಳಿಕೆಯಲ್ಲಿ ಧ್ಯಾನಕ್ಕೋಸ್ಟರ ವಿನಿಯೋಗಿಸಬೇಕೆಂದು ಹೇಳಿದೆ. 
ಹೀಗೆ ಧ್ಯಾನಿಸಬೇಕು. ಇದೇ ಗಾಯತ್ರೀದೇವತೆಯ ಸಗುಣಸಾಕಾರ ರೂಪವು. 

ಮಾಧ್ಯಾಹ್ನಿಕಸಂಧ್ಯಾ ಶ್ವೇತಪದ್ಮಾಸನಸ್ಥಾ ಶ್ವೇತಾಂಬರ 
ಧರಾ ಶ್ವೇತನರ್ಣಾ ಶ್ಲೇತಮಾಲ್ಯಾ ಶ್ವೇತಗಂಧಾನುಲೇಸನಾ 
ಪಂಚಮುಖೀ ದಶಭುಜಾ ತ್ರಿನೇತ್ರಾ ತ್ರಿಶೂಲಾಕ್ಷಮಾಲಾ 
ಕಮಂಡಲುಧಾರಿಣೀ ಸರ್ವಾಭರಣಭೂಷಿತಾ ಸಾವಿತ್ರೀ 


ನ ಡ್‌ 6 
೯೮ ಗಾಯತ್ತು $ಸನಿಷತ 


ಮಾಧ್ಯಾಹ್ಲಿಕ ಸಂಧ್ಯಾವಂದನೆಯಲ್ಲಿನ ಉಪಾಸ್ಯದೇವಶೆಯು ಬಿಳಿಯದಾದ 
ಕಮಲದ ಆಸನದಲ್ಲಿ ಮಂಡಿಸಿರುವವಳ್ಳೂ ಶುಭ್ರವೂ ಶುದ್ಧವೂ ಆದ ವಸ್ತ್ರಗಳನ್ನು 
ಧರಿಸಿರುವವಳೂ, ಶುಕ್ಲ ವರ್ಣದ ದೇಹವುಳ್ಳವಳೂ, ಬಿಳಿಯ ಹೂವುಗಳಿಂದ ರಚಿತ 
ವಾದ ಮಾಲೆಯನ್ನು ಧರಿಸಿರುವವಳೂ, ಬಿಳಿಯ ಶ್ರೀ ಗಂಧವನ್ನು ಮೈಗೆ ಲೇಪಿಸಿ 
ಕೊಂಡಿರುವವಳೂ, ಐದು ಮುಖಗಳುಳ್ಳವಳೂ, ಹತ್ತು ತೋಳುಳ್ಳವಳ್ಳೂ, ಮೂರು 
ಕಣ್ಣುಗಳುಳ್ಳ ವಳೂ, ತ್ರಿಶೂಲಾಯುಧದ ಆಕಾರದಲ್ಲಿ ರಚಿಸಿರುವ ಜಸಮಾಲೆಯುಳ್ಳ 
ವಳ್ಳೂ ಜಲಪಾತ್ರೆಯನ್ನು ಥರಿಸಿರುವವಳೂ, ಎಲ್ಲಾ ಬಗೆಯ ಅಲಂಕಾರಗಳಿಂದ 
ಶ್ರಂಗರಿಸಿಕೊಂಡಿರುವವಳೂ, ಆಗಿರುವ ಸಾವಿತ್ರೀ ದೇವತೆಯು, 


ಯುವತೀ ಯಜುರ್ವೇದಸಹಿತಾ ಮಾಹೇಶ್ವರೀ ವೃಷಭ 
ವಾಹಿನೀ ಯಜುರ್ವೆೇದಸಹಿತಾ ರುದ್ರದೈನತ್ಯಾ ತ್ರಿಸದಾ 
ಷಟ್ಚುಕ್ತಃ ನಂಚಶೀರ್ಷಾಗ್ನಿರ್ಮುಖಂ ರುದ್ರಶ್ವಿಖಾ ವಿಷ್ಣು 
ಹೃದಯಂ ಬ್ರಹ್ಮಕವಚಾ ಸಾಂಖ್ಯಾಯನಸಗೋತ್ರಿಕಾ ಶ್ಹೇತ 
ವರ್ಣಾ ಬ್ರಹ್ಮಜ್ಞಾನೇ ವಿನಿಯೋಗಃ | ಇತ್ಯೇಷಾ ಸಾವಿತ್ರೀ ॥ 


ಇಂತಹ ದೇವಿಯು ವಯಸ್ಸಿನಲ್ಲಿ ಯುವತಿಯೂ, ಯಜುರ್ವೆೇದದೊಡನೆ ಪ್ರತಿ 
ಪಾದ್ಯ ಪ್ರತಿಪಾದಕಭಾವನೆಂಬ ಸಂಬಂಧದಿಂದ ಕೂಡಿರುವವಳೂ, ಮಹೇಶ್ವರನ 
ಶಕ್ತಿ ಸ್ವರೂಸಳೂ, ವೃಷಭವನ್ನೇ ವಾಹನವಾಗಿ ಸಡೆದಿರುವವಳೂ, ರುದ್ರದೇವನೇ 
ಮೂಲದೇವಕೆಯಾಗಿ ಉಳ್ಳವಳೂ, ಮೂರುಪಾದಗಳುಳ್ಳ ಗಾಯತ್ರೀಸ್ವರೂಪಳ್ಕೂ 
ಮೇಲೆ ಹೇಳಿದಂತೆ ಆರು ಕುಕ್ಸಿಗಳುಳ್ಳವಳೂ, ಐದು ಶಿರಸ್ಸುಗಳಿಂದ ಕೂಡಿರುವವಳ್ಕೂ 
ಆಗಿದಾಳೆ. ಈ ದೇವಿಗೆ ಅಗ್ನಿ ದೇವನೇ ಮುಖವೂ, ರುದ್ರದೇವನೇ ಶಿಖೆಯೂ, 
ವಿಷ್ಣುದೀವನೇ ಹೈದಯವೂ, ಬ್ರಹ್ಮದೇವನೇ ಕವಜವೂ ಆಗಿರುವರಲ್ಲದೆ, ಇವಳು 
ಸಾಂಖ್ಯಾಯನಸಗೋತ್ರವುಳ್ಳವಳೂ, ಬಿಳಿಯ ನಿರ್ಮಲವರ್ಣದ ದೇಹವುಳ್ಳವಳೂ, 
ಆಗಿದಾಳೆ. ಇಂತಹ ದೇವೀರೂಪವನ್ನು ಬ್ರಹ್ಮತತ್ತ್ವಜ್ಞಾ ನದಲ್ಲಿ ನಿನಿಯೋಗಿಸಬೇ 
ಕೆಂದು ಹೇಳಿದೆ... ಈ ಸ್ವರೂಪವುಳ್ಳದೇನಿಯೇ ಸಾವಿತ್ರೀದೇವತೆಯು ಎಂದು 


ಧ್ಯಾನಿಸಬೇಕು. 


ಸಾಯಂಸಂಧ್ಯಾ ಕೃಷ್ಣಸದ್ಮಾಸನಸ್ಥಾ ಕೃಷ್ಣಾಂಬರಧರಾ 
ಕೃಷ್ಣವರ್ಣಾ ಕೃಷ್ಣಮಾಲ್ಯಾ ಕೃಷ್ಣಗಂಧಾನುಲೇಪನಾ 
ಏಕಮುಖೀ ಚತುರ್ಭುಜಾ ದ್ವಿನೇತ್ರಾ ಚಕ್ರಾಕ್ಷಮಾಲಾ 
ಕಮಂಡಲುಶಂಖಧಾರಿಣೀ ಸರ್ನಾಭರಣಭೂಷಿತಾ ಸರಸ್ವತೀ 


ಗಾಯತ್ತ್ರ್ಯು ಪನಿಷತ್‌ ೯೯ 


ಸಾಯಂಕಾಲದಲ್ಲಿ ನೆರವೇರಿಸುವ ಸಂಧ್ಯಾ ವಂದನೆಯಲ್ಲಿ ಉಪಾಸ್ಯವಾಗಿರುವ 
ದೇವತೆಯು ಕನ್ನೈ ದಿಲೆ ಎಂಬ ಕಪ್ಪುಬಣ್ಣದ ಕಿ ಆಸನದಲ್ಲಿ ಮಂಡಿಸಿರು 
ವವಳ್ಕೂ ಕಪು ಬ್‌ ಅಗರುಗಂಧವನ್ನು ಕೊಡೆದುಕೊಂಡಿರುವವಳೂ, ಕಪ್ಪು ಬಣ್ಣದೆ 
ವಸ್ತ್ರಗಳನ್ನು ಧರಿಸಿರುವವಳೂ, ಕಪ್ಪು ಬಣ್ಣದ ದೇಹವುಳ್ಳ ವಳ್ಳೂ ಮ ತೆ 
ಗಂಜಿ ಕಟ್ರಿದ ಮಾಲೆಯನ್ನು ಧರಿಸಿರುವವಳೂ, RN ಮುಖವುಳ್ಳವಳೂ 
ನಾಲ್ಕು ತೋಳುಗಳುಳ್ಳ ವಳ್ಕೂ ಎರಡು ಕಣ್ಣುಳ್ಳವಳೂ, ಚಕ್ರಾಯುಧದ ಆಕಾರದಲ್ಲಿ 
ರಚಿಸಿರುವ ಜಸ ಮಾಲೆಯುಳ್ಳ ವಳೂ, ಜಲಪಾತ, ಶಂಖಗಳನ್ನು ಧರಿಸಿರುವವಳ್ಕೂ 
ಎಲ್ಲಾ ಬಗೆಯ ನಡನಲ ಕೃಂಗರಿಸಿಕೊಂಡಿರುವನಳೂ po ಸರಸ್ವತೀ 
ದೇವಿಯು. 


ವೃದ್ಧಾ ವೈಷ್ಣನೀ ಗರುಡವಾಹನಾ 

ಸಾಮನೇದಸಹಿತಾ ನಿಷ್ಣುದೈವತ್ಕಾ ತ್ರಿಸದಾ ಸರಸ್ವತೀ 
ಷಟ್ಟು ಕೀ ಸಂಚಶೀರ್ಷಾ ಅಗ್ನಿರ್ಮುಖಂ ಬ್ರಹ್ಮಶಿರೋ 
ರುದ್ರಶ್ಶಿಖಾ ವಿಷ್ಣುಹೃ೯ದಯಂ ಬ್ರ ಬ್ರಹ್ಮ, ಕವಚಾ 
ಸಾಜ ತ್ರ ಕೃಷ್ಣ ರ್‌ ಮೋಕ್ಷಜ್ಜಾನೇ 
ವಿನಿಯೋಗ ಇತ್ಯೇಷಾ ಸರೆ ರಕ್ತಾ ಗಾಯತ್ರೀ 
ಶ್ವೇತಾ ಸಾನಿತ್ರೀ ಕೃಷ್ಣವರ್ಣಾ ಸರಸ್ವತೀ 


ಈ ದೇವತೆಯು ವಯಸ್ಸಿನಲ್ಲಿ ವೃದ್ಧಳೂ, ನಿಷ್ಣುಶಕ್ತಿ ಸ್ವರೂಸಳೂ, 
ಗರುಡನನ್ನೇ ವಾಹನವಾಗಿ ಸಡೆದಿರುವವಳೂ ಸಾಮವೇದದೊಡನೆ ಜೋಧ್ಯ' 
ಬೋಧಕಭಾವವೆಂಬ ಸಂಬಂಧದಿಂದ ಕೂಡಿರುವವಳೂ, ವಿಷ್ಣುವೇ ಮೂಲದೇವತೆ 
ಯಾಗಿ ಉಳ್ಳವಳ್ಳೂ ಮೂರು ಪಾದಗಳುಳ್ಳ ಗಾಯತ್ರೀಮಂತ್ರದಲ್ಲಿ ಪ್ರತಿಪಾದ್ಯಳೂ 
ಆಗಿದಾಳೆ. ಈ ಸರಸ್ವತೀದೇವಿಯು ಆರು ಕುಕ್ಸಿಗಳುಳ್ಳವಳೂ, ಐದು ಶೀರ್ಷ ಶಿಖೆ 
ಗಳುಳ್ಳವಳೂ ಆಗಿದಾಳೆ. ಈ ದೇವಿಗೆ ಅಗ್ನಿ ದೇವನೇ ಮುಖವೂ, ಬ್ರಹ್ಮದೇವನೇ 
ಶಿರಸ್ಸೂ , ರುದ್ರ ದೇವನೇ ಶಿಖೆಯೂ, ವಿಷ್ಣು ಜೀವನೇ ಹೈದಯವೂ ಬ್ರ ಹೇ ಕನಚ 
ರಕ್ಷಣೆಯೂ 18) ಈ ಸರಸ್ವ ತೀಡೇವಿಯು ಸಾಂಖ್ಯಾ ಯತ! ಗೋತ್ರವುಳ್ಳ 
ವಳೂ, ಕಪ್ಪು ಬಣ್ಣವುಳ್ಳವಳೂ, ಆಗಿರುತ್ತಾಳೆ. ಇಂತಹೆ ಡೀವತೆಯನ್ನು ಸೋಕ 
ಜ್ಞಾನವನ್ನು ಪಡೆಯುವುದರಲ್ಲಿ ವಿನಿಯೋಗಿಸಿಕೊಳ್ಳಬೇಕೆಂದು ಹೇಳಿದೆ. ಇಂತಹ 
ದೇವತೆಯೇ ಸರಸ್ವತೀದೇನಿಯು. ಈ ಮೇಲೆ ಹೇಳಿರುವಂತೆ ಗಾಯತ್ರಿಯು ಕೆಂಪು 
ಬಣ್ಣವುಳ್ಳವಳೂ, ಸಾವಿತ್ರಿಯು ಬಿಳಿಯಬಣ್ಣವುಳ್ಳೆ ವಳೂ ಸರಸ ತಿಯು ಕಪ್ಪು 
ಬಣ್ಣವುಳ್ಳವಳೂ ಆಗಿರುತ್ತಾರೆ. 


೧೦೦ ಗಾಯತ್ತ್ರು ಪನಿಷತ್‌ 


ಈ ಪ್ರಕಾರವಾಗಿ ಯೋ ದೇವಸ್ಸನಿತಾಂಸ್ಮಾಕಂ ಧಿಯೋಧರ್ಕ್ಮಾದಿಗೋಚರಾಃ! 
ಪ್ರೇರಯೇತ್ಮಸ್ಯ ತದ್ಭರ್ಗಸ್ತದ್ವರೇಣ್ಯಮುಪಾಸ್ಮಹೇ॥ಎಂದು ವಿವರಿಸುವಂತೆ ಗಾಯತ್ರೀ 
ಮಂತ್ರಾರ್ಥವನ್ನು ಧ್ಯಾನಮಾಡುತ್ತಾ ಜಪಿಸಿದರೆ ಸಕಲ ಇಷ್ಟಾರ್ಥಗಳೂ ಸಿದ್ಧಿ ಸುವು 
ವಲ್ಲದೆ, ನಿಷ್ಠಾಮವಾದ ಸಾತ್ತ್ವಿ ಕೋಪಾಸನೆಯಿಂದ ಕಡೆಗೆ ಉತ್ತಮವಾದ ಮೋಕ್ಷ 
ಫಲವೂ ದೊರೆಯುತ್ತದೆ. ಹೀಗೆ ಗಾಯತ್ರೀಜನಧ್ಯಾನಗಳನ್ನು ನಿತ್ಯಕರ್ಮದರೂಪದಲ್ಲಿ 
ವಿವರಿಸಿ, ಈಗ ಅವನ್ನು ಪ್ರಾಯಶ್ಚಿತ್ತರೂಸದಲ್ಲೂ ನಿನಿಯೋಗಿಸಿ ತಿಳಿಸುತ್ತಾರೆ, 


ಪ್ರಣವೇ ನಿತ್ಯಯುಕ್ತಸ್ಯ ವನ್ಯಾಹೃತೀಷು ಚ ಸಪ್ತಸು 1 
ಸರ್ವೇಷಾಮೇವ ಪಾಪಾನಾಂ ಸಂಕರೇ ಸಮುಪಸ್ಥಿತೇ Il 
ದಶಸಾಹಸ್ರಮಭ್ಯರ್ಚ ಗಾಯತ್ರೀಂ ಪಾನನೀಂ ಜಪೇತ್‌ | 


ಪ್ರತಿನಿತ್ಯದಲ್ಲೂ ಪ್ರಣವದ (ಓಂಕಾರದ) ಜಸದಲ್ಲೂ ಭೂಃ ಮುಂತಾದ 
ಏಳು ವ್ಯಾಹೃತಿಮಂತ್ರಗಳ ಜಪಧ್ಯಾನಗಳಲ್ಲೂ ಆಸಕ್ತನಾಗಿರುವ ಮನುಷ್ಯನಿಗೆ ಎಲ್ಲಾ 
ಬಗೆಯ ಪಾಪಗಳ ಸಂಪರ್ಕವು ಬಂದೊದಗಿದರೆ ಪಾಪಗಳನ್ನು ಹೋಗಲಾಡಿಸಿ ಶುದ್ಧಿ 
ಯನ್ನುಂಟುಮಾಡುವುದರಿಂದ ಪಾವನಳಾದ ಗಾಯತ್ರೀದೇವಿಯನ್ನು ಪೂಜಿಸಿ ಹೆತ್ತು 


ಸಾವಿರಸಲ ಗಾಯತ್ರೀಮಂತ್ರದ ಇಹವನ್ನು ಮಾಡಬೇಕೆಂದು ವಿಧಿಸಿದೆ. 


ಯಸ್ಯಾದೀನಥ ವಶ್ಚೇಆಹಂ ಸಾನಧಾನಮನಾಶ್ಮೃಣು | 
ತಾನಜ್ಞಾತ್ವಾ ಜಪಂ ಸರ್ವಂ ಭಸ್ಮನೀವ ಹುತಂ ಭವೇತ್‌ ॥ 
ವಾಮದೇವೋತ್ರಿರ್ವಸಿಷ್ಠಶ್ಚ ಶುಕಃ ಕಣ್ಣಃ ಪರಾಶರಃ | 
ವಿಶ್ವಾಮಿತ್ರೋ ಮಹಾತೇಜಾಃ ಕಪಿಲಃ ಶೌನಕೋ ಮಹಾನ್‌ | 
ಯಾಜ್ಞವಲ್ಕೋೋ ಭರದ್ವಾಜೋ ಜಮದಗ್ನಿಸ್ತ ಪೋನಿಧಿಃ ॥ 
ಗೌತನೋ ಮುದ್ಧಲಶ್ರೇಷ್ಠೋ ವೇದವ್ಯಾಸಶ್ಚ ರೋಮಶಃ | 
ಅಗಸ್ತ್ಯಃ ಕೌಶಿಕೋ ವತ್ಸಃ ಪುಲಸ್ತ್ಯೋ ಮಾಂಡುಕಸ್ತಥಾ। 
ದುರ್ವಾಸಾಸ್ತಪ (ತಾ) ಸಾಂ ಶ್ರೇಷ್ಠೋ ನಾರದಃ ಕಾಶ್ಯಪಸ್ತಥಾ | 


ಬ್ಲ ಯಾಜ್ಞ ವಲ್ಯ್ಯನೇ, ಈ ಮಂತ್ರಗಳಿಗೆ ಈಗ ಖಸಹಿಭಂದಸ್ಸುಜೀವತಾಗಳನ್ನು 
ಹೇಳುವೆನು. ಏಕಾಗ್ರವಾದ ಮನಸ್ಸಿನಿಂದ ಕೇಳುವವನಾಗು. ಏಕೆಂದರೆ ಆ ಖುಷಿ 
ದೇವತಾಛಂದಸ್ಸುಗಳನ್ನು ತಿಳಿಯದೆ ಮಂತ್ರ ಜಪವನ್ನು ಮಾಡಿದರೆ ಅಂತಹ ಜಪವು 
ಬೂದಿಯಲ್ಲಿ ಮಾಡಿದ ಹೋಮದಂತೆ ನಿನ್ಸಲವಾಗುತ್ತದೆ. ಈ ಮಂತ್ರಾಕ್ಷರಗಳ 
ಖುಹಿಗಳು ಯಾರು ಯಾರಿಂದಕ್ಕೆ ನಾಮದೇವನು, ಅತ್ರಿಯ್ಕು ವಸಿಸ್ಠನು, ಶುಕನು, 


ಗಾಯತ್ತ್ರ್ಯು ಪನಿಷತ* ೧೦೧ 


ಕಣ್ವನು ಪರಾಶರನು, ಅತಿಶೇಜಸ್ಟಿಯಾದ ನಿಶ್ವಾಮಿತ್ರನು, ಕನಿಲನ್ಮು ಗೌರವಾರ್ಹ 
ನಾದ ಶೌನಕನು, ಯಾಜ್ಞವಲ್ಫ ಕನಿ ಭರದ್ವಾಜನು, ಜಮದಗ್ನಿಯ, ಬಹುತಸಸ್ವಿ 
ಯಾದ ಗೌತಮನು, ಉತ್ತಮನಾಡ ಮುದ್ದಲನ್ಕು ವೇದವ್ಯಾಸನು, ರೋಮಶನು, 
ಅಗಸ್ತ್ಯನು, ಕೌಶಿಕನ, ವತ್ಸುನು, ಪುಲಸ್ಮ್ಯನು, ಮಾಂಡುಕನು, ದುರ್ವಾಸನು, 
ತಾಪಸಶ್ರೇಷ್ಠನಾದ ನಾರದನು, ಕಾಶ್ಯಸನು, ಇವರು ಕ್ರಮವಾಗಿ ಖುಹಿಗಳು. 

ಗಾಯತ್ರ್ಯುಷ್ನಿಗನುಷ್ಟುಪ್‌ ಚ ಬೃಹತೀಪಂಕ್ತಿರೇವಚ | 

ತ್ರಿಷ್ಟುಪ್‌ ಚ ಜಗತೀಜೈನ ತಥಾತಿಜಗತೀ ಮತಾ | 

ಸ್ಕಾಚ್ಛಕ್ಚರ್ಯತಿಶಕ್ಟರ್ಯೌ ತತಃ ಪ್ರೋಕ್ತಾ ಮಹಾಮುನೇ ॥ 

ಧೃತಿಶ್ಚಾತಿಧೃತಿಕ್ಚೈನ ವಿರಾಟ್ರ್ರಸ್ತಾರಪಂಕ್ತಿಕ8 | 

ಕೃತಿಶ್ಚ ಪ್ರಕೃತಿಶ್ಚೈನ ತತಶ್ಚಾಕೃತಿರುಚ್ಛತೇ | 

ನಿಕೃತಿಸ್ಸಂಕೃತಿಶ್ಚೈವಾಕ್ಸರಪಂಕ್ತಿಸ್ತಥೈವ ಚ | 

ಭೂರ್ಭುನಸ್ಸೃರಿತಿ ಛಂದಸ್ತಥಾ ಜ್ಯೋತಿಷ್ಕತೀ ಸ್ಮೃತಾ \ 

ಇತ್ಯೇತೇ ಛಂದಸಾಂ ಸಂಜ್ಞಾಃ ಕ್ರಮಶೋ ನಚ್ಚಿ ಸಾಂಪ್ರತಂ ॥ 

ಹಾಗೆಯೇ, ಗಾಯತ್ರೀ, ಉಷ್ಲಿಕ್‌, ಅನುಷ್ಟುಪ್‌, ಬೃಹೆತೀ, ಸಂಕ್ತೆ, ತ್ರಿಷ್ಟುಪ್‌, 

ಜಗತೀ, ಅತಿಜಗತೀ, ಶಕ್ತರೀ, ಅತಿಶಕ್ತರೀ, ಧೃತಿ, ಅತಿಧೃತಿ ವಿರಾಟ್‌, ಪ್ರಸ್ತಾರ 


ಸ್ರಿ 
ಪಂಕ್ತಿ, ಕೃತಿ, ಪ್ರಕೃತಿ, ಆಕೃತಿ, ವಿಕೃತಿ, ಸಂಕೃತಿ, ಅಶ್ಚರಪಂಕ್ಷ, ಇವುಗಳೇ ಕ್ರಮವಾಗಿ 


ಆ ಮಂತ್ರಗಳ ಜಂದಸ್ಸುಗಳು, ಭೂಃ ಭುವ; ಸುವಃ ಇವುಗಳಿಗೆ ಜ್ಯೋತಿಷ್ಯತೀ 

ಛಂದಸ್ಸು ಎಂದು ಹೇಳಿದೆ. ಇದಕ್ಕೇ ದೈನೀಗಾಯತ್ರೀೀ ಛಂದಸ್ಸೆಂದೂ ಹೇಳಿದೆ. 
ಭೂರಿತಿಛಂದೋ ಭುವ ಇತಿ ಛಂದಸ್ಸುವರಿತಿ ಛಂದೋ 
ಭೂರ್ಭುವಸ್ಸುವರಿತಿ ಛಂದಾಂಸಿ ದೈವೀ ಗಾಯತ್ರೀ 
ತಾನಿ ಛಂದಾಂಸೀತಿ | ಪ್ರಥಮಮಾಗ್ನೇಯಂ, ದ್ವಿತೀಯಂ 
ವಾಯುವ್ಯಂ, ತೃತೀಯಂ ಸೌರ್ಯಂ, ಚತುರ್ಥಮಾಶಾನಂ 
ಪಂಚಮಂ ಯಮದೈವತ್ಯಂ ಷಸ್ಮಂ ವಾರುಣಂ ಸಪ್ತಮಂ 
ಬಾರ್ಹಸ್ಪತ್ಯಮಷ್ಟಮಂ ಭರ್ಗದೈವತ್ಯಂ ನವಮಮಾರ್ಯಮ್ನಂ 
ದಶಮಂ ಸಾವಿತ್ರಂ ಏಕಾದಶಂ ತ್ವಾಷ್ಟ್ರಂ ದ್ವಾದಶಂ 
ಮೈತ್ರಾನರುಣಂ ತ್ರಯೋದಶಂ ಪೌಷ್ಣಂ ಚತುರ್ದಶೆಂ 
ವಾಮದೇವ್ಯಂ ಪಂಚದಶಂ ಮಾರುತಂ ಷೋಡಶಂ 


ಸ್‌ 
೧೦೨ ಗಾಯತ್ತ್ರು ಪನಿಷತ್‌ 


ಸೌಮ್ಯಂ ಸಪ್ತ್ರದಶಮಾಂಗಿರಸಂ, ಅಷ್ಟಾದಶಂ ವೈಶ್ಚದೇವ್ಯಂ, 
ಏಕೋನವಿಂಶಂ ವೈಷ್ಣವಂ ವಿಂಶತಿಃ ಪ್ರಾಚಾಪತ್ಯಂ, 
ಏಕವಿಂಶತಿಃ ಸರ್ವದೈವತಂ ದ್ವಾವಿಂಶತಿಃ ಕೌಜೀರಂ 
ತ್ರಯೋವಿಂಶಮಾಶ್ಚಿನಂ ಚತುರ್ನಿಂಶತಿಬಾನ್ರಂಹ್ಮಂ ॥॥ 


ಭೂಃ ಮಂತ್ರಕ್ಕೆ ಅಗ್ನಿಯೂ, ಭುವಃ ಮಂತ್ರಕ್ಕೆ ವಾಯುವೂ, ಸುವಃ 
ಮಂತ್ರಕ್ಕೆ ಸೂರ್ಯನೂ ದೇವತೆಗಳು, ನಾಲ್ವನೆಯ ದೇವತೆಯು ಈಶಾನನು, ಯಮನು 
ವರುಣನು, ಬೃಹಸ್ಪತಿಯು, ಭರ್ಗ (ಸೂರ್ಯ ಅಥವಾ ಈಶ್ವರ)ನು, ಅರ್ಯಮನೆಂಬ 
ಸೂರ್ಯನು, ಸನಿತೃವು, ತೃಷ್ಟೃವು, ಮಿತ್ರಾವರುಣರು, ಪೂಷನ್ಮು ವಾಮದೇವನು, 
ಮರುತ್ತು, ಸೋಮನು, ಆಂಗಿರಸನು, ವಿಶ್ವದೇವರು, ವಿಷ್ಣುವು, ಪ್ರಜಾಪತಿಯು, 
ಸರ್ವದೇವತೆಯು, ಕುಬೇರನು, ಅಶ್ವಿನೀದೇವತೆಗಳು, ಬ್ರಹ್ಮನು, ಇವರುಗಳನ್ನು 
ಕ್ರಮವಾಗಿ ಮಂತ್ರಗಳ ದೇವತೆಗಳೆಂದು ಧ್ಯಾನಿಸಬೇಕೆಂದು ಹೇಳಿದೆ. 


ಆಕಾರಾದೀಂಶ್ಚ ಷಡ್ದರ್ಣಾ೯ ದೀರ್ಥಾ ರ್ತಾ ಶಶಿಬಿಂದುರ್ಕಾ | 
ಕಚನರ್ಗಾದಿಕಾಂ ಚೈವ ಳಕ್ಸಾಂತಾಂ ಚ ಸ ಬಿಂದುಕಾಂ ॥ 
ಠಂ ಹಂ ಜಿಹ್ವಾ ಇತಿ ಪ್ರೋಕ್ತಂ ಜೀಜಾನ್ಯೇತಾನ್ಯನುಕ್ರಮಾತ್‌ ॥ 


ಅಲ್ಲದೆ ಇವುಗಳಿಗೆ ಮೇಲೆ ಹೇಳಿರುವಂತೆ ಪುಟ ೮೮ ರಲ್ಲಿ ವಿವರಿಸಿರುವ 
ದೀರ್ಫೆವೂ ಅಸುಸ್ವಾರಯುತವೂ ಆಗಿರುವ ಆಂ ಮುಂತಾದ ಆರು ವರ್ಣಗಳನ್ನೂ 
ಅನುಸ್ವಾರಯುತವಾದ ವರ್ಗೀಯಸ್ರಥಮವರ್ಣಗಳನ್ನೂ, ಅವರ್ಗೀಯಗಳಾದ ರಂ 
ವಂ ಳಂಹಂಕ್ಷಂ ಜಿಹ್ವಾ (ಮೂಲೀಯ) ಇವನ್ನೂ ಕ್ರಮವಾಗಿ ಬೀಜಗಳೆಂದೂ ಹೇಳಿದೆ. 


ಪ್ರಹ್ಲಾದಿನೀ ಪ್ರಭಾ ಸತ್ಯಾ ನಿಶ್ವಭದ್ರಾ ನಿಲಾಸಿನೀ | 
ಪ್ರಭಾವತೀ ಜಯಾ ಶಾಂತಾ ಕಾಂತಾ ದುರ್ಗಾ ಸರಸ್ವತೀ Il 
ನಿದ್ರುಮಾ ಚ ಏಿಶಾಲಾ ಚ ವ್ಯಾಪಿನೀ ನಿಮಲಾ ತಥಾ! 
ತಥೈನ ಷೋಡಶೇಶಾನೀ ಬ್ರಾಹ್ಮೀ ಪ್ರೋಕ್ತಾ ತತಃ ಪರಂ | 
ತನೋಃಸಹಾರಿಣೀ ಸೂಕ್ಷ್ಮಾ ವಿಶ್ಚಯೋನಿರ್ಜಯಾವಹಾ |! 
ಪದ್ಮಾಲಯಾ ಪದ್ಮಶೋಭಾ ಷದ್ಮರೂಪಾಶ್ಚ ಶಕ್ಕಯಃ || 


ಅಲ್ಲದೆ ಈ ಮಂತ್ರಗಳಿಗೆ ಶಕ್ತಿದೇವತೆಗಳನ್ನೂ ಹೀಗೆ ಹೇಳಿದೆ, ಪ್ರಹ್ಲಾದಿನೀ, 
ಪ್ರಭಾ, ಸತ್ಯಾ, ವಿಶ್ವಭದ್ರಾ, ವಿಲಾಸಿನೀ, ಪ್ರಭಾವತೀ, ಜಯಾ, ಶಾಂತಾ, ಕಾಂತಾ, 
ದುರ್ಗಾ, ಸರಸ್ವತೀ, ನಿದ್ರುಮಾ, ನಿಶಾಲಾ, ವ್ಯಾಪಿನೀ, ಮಿಮಲ್ಲಾ ಈಶಾನೀ, ಬ್ರಾಹ್ಮೀ, 
ತನೋಸಹಾರಿಣೀ, ಸೂಕ್ಷ್ಮಾ, ನಿಶ್ವಯೋನಿ, ಜಯಾವಹಾ, ಪದ್ಮಾಲಯಾ, ಪದ್ಮ 
ಶೋಭಾ, ಪದ್ಮರೂಪಾ ಎಂಬ ಈ ಇಪ್ಪುತ್ತುನಾಲ್ಪು ಶಕ್ತಿಗಳನ್ನು ಕ್ರಮವಾಗಿ ಹೇಳಿದೆ, 


ಗಾಯತ್ತ್ವ್ಯು ಪನಿಷತ್‌ ೧೦೩ 


ಪೃಥಿವ್ಯಾಪಸ್ತಥಾ ತೇಜೋ ವಾಯುರಾಕಾಶ ಏನ ಚ! 
ಗಂಧೋ ರಸಶ್ಚ ರೂಪ (೦ಚ) ಶ್ಚ ಸ್ಪರ್ಶಶ್ಶಬ್ದಸ್ತಥೈವ ಚ ॥ 
ವಾಕ್ಸಾಣಿಸಾದೌ ನಿಜ್ಞೇಯಾವುಪಸ್ಥಃ ಪಾಯುರೇನ ಚ । 
ಶ್ರೋತ್ರಂ ತೃಕ್ಷಾಪಿ ಚಕ್ಷುಶ್ಚ ಜಿಹ್ಹಾಘ್ರಾಣಂ ತಥೈವ ಚ! 


ಮನೋ ಬುದ್ಧಿರಹಂಕಾರೋಜಪ್ಯವ್ಯಕ್ತಶ್ಚ ಯಥಾಕ್ರಮಂ | 


ಇದರಂತೆಯೇ ಇವಕ್ಕೆ ಕೀಲಕಗಳನ್ನೂ ಕ್ರಮವಾಗಿ ಹೀಗೆ ಹೇಳಿದೆ. ಸೃಥಿವೀ, 
ಜಲ, ತೇಜಸ್‌, ವಾಯ್ತು, ಆಕಾಶ, ಎಂಬ ಪಂಚಭೂತಗಳೂ, ಗಂಧ, ರಸ, ರೂಸ, 
ಸ್ಪರ್ಶ, ಶಬ್ದಗಳೆಂಬ ಈ ಭೂತಗಳ ಗುಣಗಳೂ ವಾಕ್‌ ಪಾಣಿ ಪಾದ ಪಾಯು ಉಪ 
ಸ್ಫಗಳೆಂಬ ಐದು ಕರ್ಮೇಂದ್ರಿಯಗಳೂ, ಕನಿ, ತ್ವಕ್‌ (ಚರ್ಮ), ಕಣ್ಣು, ನಾಲಗೆ, 
ಮೂಗು ಎಂಬ ಐದು ಜ್ಞಾನೇಂದ್ರಿಯಗಳ, ಮನಸ್ಸು ಬುದ್ಧಿ ಅಹಂಕಾರ ಅವ್ಯಕ್ತ 
ಎಂಬ ಈ ಒಟ್ಟು ಇಪ್ಪತ್ತುನಾಲ್ಕು ತತ್ತ್ವಗಳೂ ಕ್ರಮವಾಗಿ ಈ ಮಂತ್ರಗಳಿಗೆ ಕೀಲಕ 
ಗಳೆಂದೂ ಹೇಳಿದೆ. 


ಸುಮುಖಂ ಸಂಪುಟಂ ಚೈನ ನಿತತಂ ನಿಸ್ತೃತಂ ತಥಾ! 
ದ್ವಿಮುಖಂ ತ್ರಿಮುಖಂ ಚೈನ ಚೆತುಷ್ಪಂಚಮುಖಂ ತಥಾ 
ಷಣ್ಮುಖಾಧೋಮುಖಂ ಚೈನ ವ್ಯಾಸಕಾಂಜಲಿಕಂ ತಥಾ! 
ಶಕಟಿಂ ಯಮಶಪಾಶಂ ಚ ಗ್ರಧಿತಂ ಸನ್ಮುಖೋನ್ಮುಖಂ | 
ಪ್ರಲಂಬಂ ಮುಷ್ಟಿಕಂ ಚೈವ ಮತ್ಸ್ಯಂ ಕೂರ್ಮಂ ವರಾಹಕಂ | 
ಸಿಂಹಾಕ್ರಾಂತಂ ಮಹಾಕ್ರಾಂತಂ ಮುದ್ದರಂ ಪಲ್ಲನಂ ತಥಾ 
ಏತಾ ಮುದ್ರಾಶ್ಚತುರ್ವಿಂಶದ್ಗಾಯತ್ರ್ಯ್ಯಾಸ್ಸುಪ್ರತಿಷ್ಠಿತಾಃ | 
ಯದಿ ಮುದ್ರಾಂ ನ ಜಾನಾತಿ ಗಾಯತ್ರೀ ನಿಷ್ಟಲಾ ಭವೇತ್‌ ॥ 


ಇನ್ನು ಉಪಾಸನೆಗೆ ಬೇಕಾಗಿರುವ ಮುಡ್ರೆಗಳನ್ನೂ ತಿಳಿಸುತ್ತಾರೆ... ಸುಮುಖ 
ಸಂಪುಟ ವಿತತ ವಿಸ್ತೃತ ದ್ವಿಮುಖ ತ್ರಿಮುಖ ಚತುರ್ಮುಖ ಪಂಚಮುಖ ಷಣ್ಮುಖ 
ಅಥೋಮುಖ ವ್ಯಾಪಕ ಅಂಜಲಿ ಶಕಟ, ಯಮಪಾಶ ಗೃಧಿತ ಸನ್ಮುಖ ಉನ್ಮುಖ 
ಪ್ರಲಂಬ ಮುಸ್ಟಿಕ ಮತ್ಸ್ಯಕೂರ್ಮ ವರಾಹೆ ಸಿಂಹಾಕ್ರಾಂತ ಮಹಾಕ್ರಾಂಶ ಮುದ್ದರ 
ಪಲ್ಲವ ಈ ಇಪ್ಪತ್ತುನಾಲ್ಪು ವಿಧವಾದ ಮುದ್ರೆಗಳನ್ನು ಹೇಳಿದೆ. ಈ ಮುದ್ರೆಗಳ 
ರಚನೆಯ ಸ್ವರೂಪವನ್ನು ತಿಳಿದು ಗಾಯತ್ರೀ ಜಪಧ್ಯಾನಗಳನ್ನು ಮೂಡಿದರೆ ಸಫಲ 
ವಾಗುತ್ತದೆ. ಇಲ್ಲದಿದ್ದರೆ ನಿಷ್ಫಲವಾಗುತ್ತದೆಂದು ಹೇಳಿದೆ. 


೧೦೪ ಗಾಯತ್ತು $ಸನಿಷತ್‌ 


ಸುರಭಿರ್ಜಾನಚಕ್ರೇ (ಕ್ರಂ) ಚ ಯೋಸಿಶೈಂಖೋಥ ಪಂಕಜಂ | 
ಲಿಂಗಂ ನಿರ್ಯಾಣಮುದ್ರಾ ಚಾಪ್ಯಷ್ಟೈತೇ (ತಾ) ಜಸಪೂರ್ತಯೆ॥ 


ಇವಲ್ಲದೆ ಜನಧ್ಯಾನಗಳು ಸಮಗ್ರವೂ ಸಂಪೂರ್ಣಗಳೂ ಆಗಬೇಕಾದರೆ 
ಇನ್ನೂ ಎಂಟು ಮುದ್ರೆಗಳನ್ನು ತಿಳಿದು ಆಚರಿಸಬೇಕು. ಅವು ಯಾವುವೆಂದರೆ-- 
ಧೇನುಮುದ್ರಾ ಜ್ಞಾನಮುದ್ರಾ ಚಕ್ರಮುದ್ರಾ ಯೋನಿಮುದ್ರಾ ಶಂಖಮುದ್ರಾ ಪಂಕಜ 
ಮುದ್ರಾ ಲಿಂಗಮುದ್ರಾ ಮತ್ತು ನಿರ್ಯಾಣಮುದ್ರಾ, ಈ ಮೇಲೆ ವಿವರಿಸಿರುವ ವಿವರ 
ಗಳಲ್ಲಿ ಮುಖ್ಯವಾದವುಗಳನ್ನೊಳಗೊಂಡಿರುವಂತೆ ಗಾಯತ್ರೀದೇವತೆಯ ಸಗುಣಸಾ 
ಕಾರಮೂರ್ತಿಯನ್ನು ಉಪಾಸನೆಮಾಡಲು ಅನುಕೂಲಿಸುವಂತೆ ಆ ತತ್ತ್ವಗಳನ್ನೂ 
ದೇವತೆಗಳನ್ನೂ ಆ ದೇವೀಮೂರ್ತಿಯ ಅವಯವಗಳನ್ನಾಗಿ ಧ್ಯಾನಿಸಬೇಕೆಂದು 
ಹೇಳುತ್ತಾರೆ. 


ದ್ಯೌರ್ಮೂಧಿನ್ನ ಶಿರಸಿ ಬ್ರಹ್ಮಾ ನಿಷ್ಣುರ್ಲಲಾಖೇ ರುದ್ರೋ 
ಭ್ರುವೋಃ ಚಕು (ಸೋ) ಶ್ಚಂದ್ರಾದಿತ್ಯಾಕರ್ಣಯೋರಶ್ಚಿನೌ ನಾಸಿಕ 
ಯೋರ್ವಾಯುರೋಷ್ಠ್ಮಯೋರುಭೇ ಸಂಧ್ಯೇ, ಮುಖಮ(ಖೇ$)ಗ್ನಿ 
ರ್ಜಿಹ್ವಾ (ಯಾಂ) ಸರಸ್ವತೀ ಕಂಠೇ ಚ ಸ್ವಾಧ್ಯಾಯಾ (ಯ) ಸ್ತನಿತಂ 
ವಚಸಿ ಜುಹ್ಹೋರ್ಮರುತಃ ಹೃದಯೇ ಪರ್ಜನ್ಯ ಆಕಾಶಮುದರಂ 
ನಾಭಿರಂತರಿಕ್ಷಂ ಕಟಿರಿಂದ್ರಾಣೀ ಜಘನಂ ಪ್ರಾಜಾಸತ್ಯಂ 
ಸೈಲಾಸಮಲಯಾವೂರೂ ವಿಶ್ಚೇದೇವಾ ಜಾನ್ನೋಕಃ ಕುಶಿಕೋ 
ಜಂಘಯೋರಯನದ್ದಯಂ ಕೂರ್ಪರಯೋಃ ಖುರಾಃ ಪಿತರಃ 
ಸಾದಯೋಃ ಪೃಥಿನೀ ಅಂಗುಳ್ಳೋ ರೋಮಾಣಿ ನಖಾನಿ 

ಭವಂತಿ ಸಂಧ್ಯಾಕಾಲ ತ್ರಯಮಾಚ್ಛಾದನಂ ಸಂವತ್ಸರಾಹೋರಾ 
ತ್ರಾದಯೋನಿಮೇಷಃ ಸರ್ವಂ ಗಾಯತ್ರ್ಯಾಂ ಸುಪ್ರತಿಷ್ಮಿತಂ ॥ 


ದ್ಯೌರ್ಲೋಕವು (ಸ್ವರ್ಗವು) ಆ ದೇನಿಯ ತಲೆಯಲ್ಲಿ ನೆತ್ತಿಯು, ಬ್ರಹ್ಮದೇವನು 
ಆ ದೇವಿಯ ಶಿರಸ್ಸಿನಲ್ಲಿಯೂ, ನಿಷ್ಣುವು ಹಣೆಯಲ್ಲಿಯೂ, ರುದ್ರನು ಹುಬ್ಬುಗಳಲ್ಲೂ, 
ಚಂದ್ರಸೂರ್ಯರು ಕಣ್ಣುಗಳಲ್ಲೂ, ಅಶ್ವಿನೀದೇವತೆಗಳು ಕಿವಿಗಳಲ್ಲೂ, ವಾಯುವು 
ಮೂಗಿನಲ್ಲೂ, ಪ್ರಾತಃಕಾಲದ ಮತ್ತು ಸಾಯಂಕಾಲದ ಸಂಧ್ಯಾದೇವಿಯರು ಎರಡು 


ತುಟಿಗಳಲ್ಲೂ, ಅಗ್ನಿ ದೇವನು ಆ ಜೀವಿಯ ಮುಖದಲ್ಲೂ ಸರಸ್ವತೀ ದೇವಿಯ ಆ 


ಗೂಯತ್ತ್ರು ಪನಿಷತ* ೧೦೫ 


ಗಾಯತ್ರೀಮಾತೆಯ ನಾಲಗೆಯಲ್ಲಿಯೂ, ವೇದಗಳು ಆಕೆಯ ಕಂಠಪ್ರಜೀಶದಲ್ಲೂ, 
ಮೇಘಧ್ವನಿಯು ಆಕೆಯ ಮಾತಿನಲ್ಲೂ ಮರುತ್ತುಗಳು ಆ ತಾಯಿಯ ಬಾಹುಗಳಲ್ಲೂ 
ವೃಷ್ಟಿಗೆ ಅಭಿಮಾನಿದೇವತೆಯಾದ ಸರ್ಜನ್ಯನು ಹೃದಯದಲ್ಲೂ, ಅಕಾಶತತ್ತ್ವವು 
ಅಕೆಯ ಉದರದಲ್ಲೂ, ಅಂತರಿಕ್ಷಲೋಕವು ಆ ದೇವಿಯ ನಾಭಿಯಲ್ಲೂ ಇಂದ್ರಾ 
ಣೀದೇವಿಯು ಆ ಗಾಯತ್ರೀದೇನಿಯ ಸೊಂಟಿದಲ್ಲೂ, ಪ್ರಜಾಸತಿದೇವತೆಯು ಆಕೆಯ 
ಕಿಬ್ಬೊಟ್ಟೆಯ ಪ್ರದೇಶದಲ್ಲೂ ಕೈಲಾಸಮಲಯಪರ್ವತಗಳು ಆ ತಾಯಿಯ ತೊಡೆ 
ಗಳಲ್ಲೂ, ವಿಶ್ವೇದೇವತೆಗಳು ಆ ದೇನಿಯ ಮಂಡಿಗಳಲ್ಲೂ, ಕುಶಿಕನು ಆ ತಾಯಿಯ 
ಮೊಣಕಾಲುಪ್ರದೇಶಗಳಲ್ಲೂ, ಉತ್ತರಾಯಣ ದಕ್ಷಿಣಾಯನಗಳು ಆಕೆಯ ಹಿಮ್ಮಡಿ 
ಪ್ರದೇಶಗಳಲ್ಲೂ ಪಿತೃದೇವತೆಗಳು ಮುಂಗಾಲು ಹೆಜ್ಜೆಗಳಲ್ಲೂ ಭೂಮಿಯು ಆ 
ತಾಯಿಯ ಬೆರಳು ರೋಮಗಳು ಉಗುರುಗಳಲ್ಲಿಯೂ ನೆಲಸಿರುತ್ತಾರೆಂದೂ, ಪ್ರಾತಃ 
ಕಾಲ ಮದ್ದಾಹ್ನೆಕಾಲ ಸಂಧ್ಯಾಕಾಲಗಳು ಆಕೆಯ ಹೊದಿಕೆಗಳಾಗಿಯೂ, ವರ್ಷ, 
ಹೆಗಲು ರಾತ್ರಿ ಮುಂತಾದ ಕಾಲಭಾಗಗಳು ಆ ಗಾಯತ್ರಿಯ ರೆಪ್ಪೆಗಳಾಗಿಯೂ ಇನೆ 
ಎಂದೂ ಧ್ಯಾಸಬೇಕು. ಹೀಗೆ ಈ ಪ್ರಸಂಚದ ತತ್ತ್ವಗಳೂ ದೇವತೆಗಳೂ ದಿಕ್ಕಾಲ 
ಗಳೂ ಎಲ್ಲವೂ ಆ ಗಾಯತ್ರೀದೇನಿಯ ಉಪಾಸನಾರ್ಥವಾದ ಮೂರ್ತರೂಪದಲ್ಲಿ 
ಹೊಂದುವಂತೆ ಚೆನ್ನಾಗಿ ಶೇರಿಕೊಂಡಿರುತ್ತವೆ, ಈ ಹೊಂದಿಕೆಯಲ್ಲಿ ಕೆಲವು ಭಾವ 
ವಿಶೇಷಗಳೂ ಸೂಚಿತವಾಗುತ್ತವೆ. 


ಸಹಸ್ರಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ | 
ಸಹಸ್ರನೇತ್ರಾಂ ಗಾಯಶ್ರೀಂ ಶರಣಮಹಂ ಪ್ರಪದ್ಯೇ ॥ 
ಹೀಗೆ ಸಹೆಸ್ತ್ರಪಾಲು ಮಿಗಿಲಾದ ಊರ್ಧ್ವಭಾಗವುಳ್ಳ, ನೂರುಪಾಲು ನಿಗಿ 

ಲಾದ ಮಧ್ಯಭಾಗವುಳ್ಳ, ಹೆತ್ತು ಸಾಲುಮೇಲಾದ ಅಥೋಭಾಗವುಳ್ಳ, ಸಾವಿರಕಣ್ಣು 
ಗಳಿಂದ ಕೂಡಿರುವ ಗಾಯತ್ರೀದೇವತೆಯನ್ನು ರಕ್ಷಕಳನ್ನಾಗಿ ಪಡೆದಿರುತ್ತೇನೆ. 

ಓಂ ತತ್ಸನಿತುರ್ವರದಾಯ ನಮಃ | ಓಂ ತತ್ರಾತರಾದಿತ್ಯಾಯ 

ನಮಃ | ಓಂ ತತ್ಸೂರ್ವಜಪಾಯ ನಮಃ | ಸಾಯಮಧೀ 

ಯಾನೋ ದಿನಸಕೃತಂ ಪಾಪಂ ನಾಶಯತಿ | ಪ್ರಾತರಧೀ 

ಯಾನೋ ಅಇತ್ರಿಕೃತಂ ಪಾಪಂ ನಾಶಯತಿ | ಸಾಯಂಪ್ರಾತಃ 

ಪ್ರಯುಂಜಾನೋಃಸಾಪೋ ಭವತಿ | 


೧೦೬ ಗಾಯತ್ತ್ರ್ಯು ಪನಿಷತ್‌ 


ಕೋರಿಕೆಗಳನ್ನು ಸಲ್ಲಿಸುವ ಸವಿತೃದೇವನಿಗೂ, ಪ್ರಾತಃಕಾಲದ ಸೂರ್ಯನಿಗೂ 
ಅದಕ್ಕೂ ಮುಂಚಿನ ಉಸಃಕಾಲದ ಜಪಕ್ಕೂ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. 
ಈ ಉಸನಿಷತ್ತನ್ನು ಸಾಯಂಕುಲ ಪಾರಾಯಣ ಮಾತುನನನು ಹೆಗಲಿನಲ್ಲಿ ಮಾಡಿರ 
ಬಹುದಾದ ಪಾಪಗಳನ್ನು ನಿವಾರಿಸಿಕೊಳ್ಳುತ್ತಾನೆ. ಬೆಳಿಗ್ಗೆ ಪಾರಾಯಣ ಮಾಡಿದರೆ 
ರಾತ್ರಿಯಲ್ಲಿ ಮಾಡಿರಬಹುದಾದ ಪಾಪವು ನಾಶವಾಗುತ್ತದೆ. ಈ ಎರಡು ಕಾಲಗಳಲ್ಲೂ 
ಇದನ್ನು ಪ್ರಯೋಗಮಾಡುವವನು ಪಾಪವಿಲ್ಲದವನಾಗುತ್ತಾನೆ. 


ಇದಂ ಗಾಯತ್ರ್ಯ್ಯುಪನಿಷದಂ ಬ್ರಾಹ್ಮಣಃ ಪ್ರಯತಃ ಪಠೇತ್‌, 
ಚತ್ಕಾರೋ ವೇವಾಶ್ಚಾಧೀತಾ ಭವಸ್ತಿ, ಸರ್ವೇಷು ತೀರ್ಥೇಷು 
ಸ್ಲಾತೋ ಭವತಿ, ಸರ್ನೈರ್ದೆೇ ವೈರ್ಜ್ಣಾತೋ ಭವತಿ 
ಅಭಶ್ಷ್ಯಭಕ್ಷಣಾತ್ಪ್ಸೂತೋ ಭವತಿ, ಅಭೋಜ್ಯಭೋಜನಾ 
ತ್ಪೂತೋ ಭವತಿ ಅಪೇಯಪಾನತ್ಪೂತೋ ಭವತಿ 
ಸ್ಫರ್ಜಸ್ತೇಯಾತ್ಪೂತೋ ಭವತಿ, ಗುರುದಾರಗಮನಾ 
ತ್ಸೂತೋ ಭವತಿ, ಪತಿತಸಂಭಾಷಣಾತ್ಪೂತೋ ಭವತಿ 
ಅಪಂಕ್ತಿಭೋಜನಾತ್ಸೂತೋ ಭವತಿ ಬ್ರಹ್ಮಹತ್ಯಾ (ಯಾಃ) 
ಪೂತೋ ಭವತಿ, ಭ್ರೂಜಹತ್ಯಾ ಪೂತೋ ಭನತಿ ಸುರಾ 
ಪಾನಾತ್ಸೂತೋ ಭವತಿ, ಸರ್ವಪ್ರತಿಗ್ರಹಾತ್ಸೂತೋ ಭವತಿ | 


ಬ್ರಾಹ್ಮಣನು ಈ ಗಾಯತ್ರೀ ಉಪನಿಷತ್ತನ್ನು ಮೇಲೆ ಹೇಳಿದ ನಿಯಮಗಳನ್ನು 
ಪಾಲಿಸುತ್ತಾ ಪಾರಾಯಣಮಾಡಿದರೆ ನಾಲ್ಕು ವೇದಗಳನ್ನೂ ಪಾರಾಯಣಮಾಡಿದಷು 
ಫಲವನ್ನು ಹೊಂದುತ್ತಾನೆ, ಎಲ್ಲ ತೀರ್ಥಗಳಲ್ಲೂ ಸ್ನಾನಮಾಡಿದ ಫಲವನ್ನು ಪಡೆಯು 
ತ್ತಾನೆ. ಎಲ್ಲ ದೇವತೆಗಳ ತಿಳಿವಳಿಕೆ ಅನುಗ್ರಹಗಳಿಗೆ ಪಾತ್ರನಾಗುತ್ತಾನೆ, ತಿನ್ನಬಾರದ 
ಆಹಾರವನ್ನು ತಿಂದುದರಿಂದ ಉಂಬಾಗಿದ್ದ ಪಾಪದಿಂದಲೂ, ಕುಡಿಯಬಾರದ ಪಾನ 
ಗಳನ್ನು ಕುಡಿದಿದ್ದುದೆರಿಂದ ಉಂಟಾದ ಪಾಪದಿಂದಲೂ, ಚಿನ್ನವನ್ನು ಕದ್ದುದರಿಂದ 
ಉಂಟಾಗುವ ಪಾಸದಿಂದಲೂ, ಗುರುಪತ್ನೀಸಮಾಗಮದಿಂದ ಉಂಟಾಗುವ ಪಾಪ 
ದಿಂದಲೂ, ಕರ್ಮನೀತಿಭ್ರಷ್ಟರೊಡನೆ ಸವ್ಯವಹಾರದಿಂದ ಉಂಟಾಗುವ ಪಾಪದಿಂದ 
ಲೂ, ಸಹಸಂಕ್ತಿಭೋಜನಕ್ಕೆ ಅನರ್ಹರಾದರೊಡನೆ ಊಟಮಾಡುವುದರಿಂದ ಉಂಟಾ 
ಗುವ ಪಾಸದಿಂದಲೂ, ಬ್ವಹ್ಮಹಕ್ಕಿಯ ಪಾಪದಿಂದಲ್ಕೂ ಮದ್ಯಪಾನದಿಂದುಂಟಾಗುವ 
ಪಾಪದಿಂದಲೂ, ಎಲ್ಲ ಬಗೆಯ ದ್ರವ್ಯಗಳನ್ನೂ ದಕ್ಷಿಣೆಯಾಗಿ ಸ್ವೀಕರಿಸುವುದರಿಂದ 
ಉಂಟಾಗುವ ಪಾಸನಿಂಪಲೂ ಬಿಡುಗಡೆಯನ್ನು ಹೊಂದಿ ಪರಿಶುದ್ಧನಾಗುತ್ತಾನೆ. 


ಗಾಯತ್ತ್ರು ಪನಿಷತ್‌ ೧೦೭ 


ಅಬ್ರಹ್ಮಚ್ರಾರೀ ಬಹ್ಮಚಾರೀ ಭನತಿ ಯ ಇದಂ 
ಗಾಯತ್ರ್ಯುಪನಿಷದಂ ಯುಕ್ತೋ ಬ್ರಾಹ್ಮಣಃ ಪ್ರಯತಃ 
ಪಠೇತ್‌ ಸ ಸರ್ವಪಾಪೈಃ ಪ್ರಮುಚ್ಯತೇ, ಬ್ರಹ್ಮಲೋಕೇ 
ಮಹೀಯತೇ ಬ್ರಹ್ಮಲೋಕೇಮಹೀಯತ ಇತ್ಯಾಹ 
ಭಗವಾನ್‌ ಬ್ರಹ್ಮಾ | ಓಂ ಸಹನಾವವತು ॥ ಸಹ ನೌ 
ಭುನಕ್ತು | ಸಹವೀರ್ಯಂ ಕರವಾವಹೈ ॥ ತೇಜಸ್ವಿನಾನಧೀ 


ತಮಸ್ತು ಮಾನಿದ್ದಿಷಾವಹೈ 1 ಓಂ ಶಾಂತಿಶ್ಯಾಂತಿಶ್ಯಾಂತಿಃ ॥ 


Il ಇತಿ ಗಾಯತ್ರ್ರ್ಯುಪನಿಷತ್‌ I) 
Il ಓಂ ತತ್ಸತ್‌ ॥ 


ವೇದಾಧ್ಯಯನದಲ್ಲೂ, ಇಂದ್ರಿಯನಿಗ್ರಹೆದಲ್ಲೂ ನಿಯಮಗಳನ್ನು ಮಾರಿದ 
ವನೂ ಈ ಗಾಯತ್ರೀ ಉಪನಿಷತ್ತಿನ ಪಾರಾಯಣದಿಂದ ಬ್ರಹ್ಮಚರ್ಯವನ್ನು ಕಾಪಾ 
ಡಿದವನಂತೆಯೇ ಆಗುತ್ತಾನೆ. ಬ್ರಾಹ್ಮಣನು ಏಕಾಗ್ರ ಚಿತ್ತವುಳ್ಳವನಾಗಿ ಈ ಉಸ 
ನಿಷತ್ತನ್ನು ಪಾರಾಯಣಮಾಡಬೇಕು. ಅಂಥವನು ಎಲ್ಲ ಪಾಪಗಳಿಂದಲೂ ಬಿಡು 
ಗಡೆಯನ್ನು ಹೊಂದಿ ಬ್ರಹ್ಮಲೋಕದಲ್ಲಿ ಗೌರವಸತ್ವಾರಗಳಿಗೆ ಪಾತ್ರನಾಗುತ್ತಾನೆ. 
ಎಂದು ಮಹಾಮಹಿಮಶಾಲಿಯೂ ಷಡ್ಗುಣೈಶ್ವರ್ಯ ಸಂಪನ್ನನೂ ಆದ ಬ್ರಹ್ಮನು 
ಯಾಜ್ಞವಲ್ಪ್ಯನಿಗೆ ಉಪದೇಶಿಸಿದನು. 


ಈ ಕಡೆಯ ಭಾಗವು ಅರ್ಥವಾದವು. ಈ ಉಪನಿಷತ್ತಿನ ಪಾರಾಯಣದಲ್ಲೂ, 
ಗಾಯತ್ರೀಮಂತ್ರದ ಜಸ, ಅದರ ಅರ್ಥದ ಧ್ಯಾನ, ಉಪಾಸನೆಗಳಲ್ಲಿ ಉಪಾಸಕರಿಗೆ 
ಆದರವೂ ಉತ್ಸಾಹವೂ ಉಂಟಾಗಲೆಂದು ಹೊಗಳಿದೆ. ಇಂತಹ ಹೊಗಳಿಕೆಯ 
ಭಾಗಕ್ಕೆ ಅರ್ಥವಾದವೆಂದು ಹೆಸರು, ಅಲ್ಲದೆ, ಆದರದಿಂದಲೂ ಗುರೂಪದೇಶದ 
ಲ್ಲಿಯೂ ಶ್ರುತಿವಾಕ್ಯದಲ್ಲಿಯೂ ಅಚಂಚಲವಾದ ಶ್ರದ್ಧಾಭಕ್ತಿಗಳಿಂದಲೂ ಉಪಾಸನೆ 
ಮಾಡಿದರೆ ಸಿದ್ಧಿಯು ದೊರೆಯುವುದರಲ್ಲಿ ಸಂದೇಹನಿಲ್ಲನವು. ಆಗ ಈ ಅರ್ಥವಾದವೂ 
ಅತಿಶಯೋಕ್ತಿಯಾಗದೆ ನಿಜವಾದ ಸ್ಥಿತಿಯನ್ನೇ ತಿಳಿಸುತ್ತದೆ ಎಂಬುದೂ ಗೊತ್ತಾಗು 
ತ್ತಜೆ. ಆದುದರಿಂದ ಉಪಾಸನಾಸಿದ್ಧಿಯ ಮಹಿಮೆಯನ್ನು ಎಷ್ಟು ಹೆಚ್ಚಿಸಿ 
ವರ್ಣಿಸಿದರೂ ಮಿತಿಮಾರಿದಂತಾಗುವುದಿಲ್ಲವು ಎಂಬುದು ತಾತ್ಪರ್ಯವು. 


೧೦೮ ಗಾಯತ್ತ್ರು $ಪನಿಷತ್‌. 


ಗುರೂಪದೇಶದಿಂದಲೂ ಗ್ರಂಥಗಳ ವ್ಯಾಸಂಗದಿಂದಲೂ ಸಂಡಿತಕೊಡಕೆ 
ವಿಚಾರದಿಂದಲೂ ದೊರೆತ ಸಂಗತಿಗಳನ್ನು ಸಾಧ್ಯವಾದಷ್ಟುಮಟ್ಟಿಗೆ ಈ ಅಲ್ಪಕಾಲ 
ದಲ್ಲೂ ಸ್ಥಳದಲ್ಲೂ ಸಂಗ್ರಹಿಸಲು ಯತ್ನಿ ಸಿದೇನೆ. 


ನಿಯಮಪಾಲನೆಯಲ್ಲಿ ಎಲ್ಲರೂ ಕಟ್ಟುನಿಟ್ಟಾಗಿ ಆಸಕ್ತಿಯುಳ್ಳವರಾಗಿರಬೇಕು. 
ಬ್ರಾಹ್ಮಣನಾದವನು ಹೆಚ್ಚಾದ ಕಟ್ಟುನಿಟ್ಟಿನಿಂದ ಇರಬೇಕು. ಇತರ ದ್ವಿಜರಿಗೆ 
ಸ್ವಲ್ಪಮಟ್ಟಿಗೆ ಲಛಘುಮಾಡಿರುವುದು ನ್ಯಾಯವೆಂಬ ಅಂಶವನ್ನೂ ಸೂಚಿಸಿ ಅಲ್ಲಲ್ಲಿ 
ಬ್ರಾಹ್ಮಣ ಎಂದು ಉತ್ಪೀರ್ತನೆ ಮಾಡಿದೆ. ಆದುದರಿಂದ ನಿಯಮಪಾಲನೆಯು 


ಎಲ್ಲರಿಗೂ ವಿಹಿತವಾಗಿದೆ ಎಂದು ತಿಳಿಯಬೇಕು. 


೧೦೨ 


ಇರುವುದು 


ಅಶ್ವ 
ಮಹರ್ಷಿ 

ಅಶ್ವ 

ತೃಪರಾ 

ಹೆಚ್ಚು 
ವಾಗಿರುರ 
ಅಪೇಕ್ರಿಸೆಡೆ 
ಸಾಧಿಸುವುವಕ್ಕೆ 
ರ್ವ 

ಚಂದಸ್ಸು 
ಹಾತ್ರಂ 

ತಪು ತ್ತ ವೆ 
ಪಾಪ 

ಪ್ರಜೋ 
ಪುಷ್ಪಾ 

ಪವಳು 
ಪ್ರಾಚಾ 


ಇರಬೇಕಾದುದು 


ಆ 
ಮಹರ್ಷಿ 

ಅತ್ವ 

ತ್ಯಪರಾ 

ಹೆಚ್ಚು 
ವಾಗಿರುವ 
ಅಪೇಕ್ಷಿಸದೆ 
ಸಾಧಿಸುವುದಕ್ಕೆ 
ರ್ದ್ವ 

ಛಂದಸ್ಸು 
ತ್ರ 
ತಪ್ಪುತ್ತದೆ 
ಪಾಪಿ 

ಪ್ರಚೋ 
ವವಳು 


ಪ್ರು ಜಾ 


